"ವೀರಮಾತೆ'ಯ ವನಿತೆ ವೆಂಕಮ್ಮ 
— ಬಿ. ಎನ್‌, ಸುನಿಂತ್ರಾಜಾಯಿ 


ದ್ರಾವಿಡ ಚಳುವಳಿಯಲ್ಲಿ ಮಹಿಳಾಪ್ರಶ್ನೆ 

ಎ-ಎಸ್‌. ಆನಂದಿ 
ಸೀರೆಯಲ್ಲಿ ಸಿಕ್ಕಿಕೊಂಡವರು 
-- ನೇನಿಂಚೆಂದ್ರ 


ಹೈಡ್ರಾಲಿಕ್‌ ಲ್ಯಾಬ್‌ನಿಂದ ರೆಲಂ ಕಡೆಗೆ 
-— ವಿಮರ್ಶೆ: ಸೆ. ಉಷಾ 
ಜನನ ನಿಯಂತ್ರಣಕ್ಕೆ ಹೊಸ ಔಷಧ 
೨ ಐಲಶಾ 
ಸಮಾನತೆಯ ಪರಿಕಲ್ಪನೆ 
— ಎಂ. ಎಸ್‌. ಗೋರೆ 


ಜಾಗೃತಿ ಮಹಿಳಾ "ಅಧ್ಯಯನ ಕೇಂದ್ರ, ಬೆಂಗಳೂರು: 


**ಅಚಲ'' ಪತ್ರಿಕೆಯನ್ನು ಪಡೆಯ ಬಯಸುವವರು 

ದಯವಿಟ್ಟು ಕೆಳಗಿನ ಎಳಾಸಕ್ಕೆ ಪದಿನೈದು ರೂಪಾಯಿ 
ಗಳನ್ನು ಎಂ. ಓ/ಡ್ರಾಫ್ಟ್‌ ಮೂಲಕ ಕಳುಹಿಸಿ, 
ಕೊಪನ್‌ನಲ್ಲಿ ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ ಬರೆಯ 


ಬೇಕು. ಚೆಕ್‌ ಮೂಲಕ ಹಣ ಕಳಿಸುವವರು 20/ರೂ, 
ಗಳಿಗೆ ಕಳಿಸಬೇಕು. ಚಂದಾದಾರರು ತಮ್ಮ ವಿಳಾಸ ಬದ 
'ಲಾದರೆ ಕೂಡಲೆ ಕಾರ್ಡಿನಲ್ಲಿ ಬರೆದು ತಿಳಿಸಬೇಕು. 


ಸಂಪಾದಕ ಮಂಡಳಿ : 


ಎನ್‌. ಗಾಯತ್ರಿ, ನೇಮಿಚಂದ್ರ, ದೇವಿ, 
ಡಾ| ಬಿ. ಎನ್‌. ಸುಮಿತ್ರಾಬಾಯಿ. 


 ಚಂಡಾ ವಿವರ: 


ರೂ. 15.00 
ಆಜೀವ ಚಂದಾ : ರೂ. 150.00 


"ವಾರ್ಷಿಕ ಚಂದಾ : 


(ಚೆಕ್‌ ಮೂಲಕ : ರೂ. 160.00) 
ಸಂಸ್ಥೆಗಳಿಗೆ : ರೂ.200.00 
ಬಿಡಿ ಪ್ರತಿ : ರೂ.2.00 
ವಿಶೇಷ ಪ್ರತಿ ರೂ. 3.50 


Printed at Lipi Mudrana, 

No. 1, Bugle Rock Road, Bangalore-4. 

Published by, Dr. G. Ramakrishna on 

behalf of Jagruthi Mahila Adhyayana 

Kendra, 261, 1 Main Road, Vyalikaval, 
 Bangalore-3 


ಲೇಖನ, ಹಣ ಕಳುಹಿಸಬೇಕಾದ ವಿಳಾಸ :- 


ಎನ್‌. ಗಾಯತ್ರಿ 

ಬಿ-30, ರಿಸರ್ಸ್‌ ಬ್ಯಾಂಕ್‌ ಸ್ಟಾಫ್‌ ಕ್ವಾರ್ಟರ್ಸ್‌, 
9ನೇ ಕ್ರಾಸ್‌, ಒಂದನೇ ಮೇನ್‌ 

ವಿಜಯನಗರ 2ನೇ ಹಂತ 

ಬೆಂಗಳೂರು : 560 040 


ಖಂಡನೆ 


ಬಾಂಗ್ಲಾ ದೇಶದ ಜನಪ್ರಿಯ ಲೇಖಕಿ ತಾಸ್ಲಿಮ 
ನಸ್ರೀನ್‌ ಅವರು ಇಸ್ಲಾಂ ಮತ್ತು ಮಹಿಳೆಯರ ಬಗ್ಗೆ 
ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಪ್ರಕಟಿಸಂತ್ತಿ 
ರುವ ಮಹಿಳೆ. ಅವರ ಕೃತಿಗಳಲ್ಲವನ್ನು ಇನ್ನು 15ದಿನ 
ದೊಳಗೆ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದೂ ಅಲ್ಲದೆ 
ಅವರನ್ನು ಗಲ್ಲಿಗೆ ಹಾಕಬೇಕೆಂದೂ ಬಂಗ್ಲಾದೇಶದ 
ಕೆಲವು ಮುಸ್ಲಿಂ "ಧಾರ್ಮಿಕ' ನಾಯಕರು ಸರ್ಕಾರವನ್ನು 
ಒತ್ತಾಯಿಸಿದ್ದಾರೆ. ಸೆ. 23ರಂದು ಸಿಲ್ಲೆಟ್‌ ನಗರದಲ್ಲಿ 
ಸೇರಿದ್ದ 5000 ಜನರ ಸಭೆಯಲ್ಲಿ ಈ ಕೇಳಿಕೆಗಳನ್ನು 
ಸರ್ಕಾರದ ವಂದೆ ಇಡಲಾಯಿತು. ತಮ್ಮ ಕೇಳಿಕೆಗೆ 
ತಕ್ಕಂತೆ ಸರ್ಕಾರ ನಡೆಯದಿದ್ದರೆ ಮುಷ್ಕರ ಸಂಘಟಿಸುತ್ತಿ 
ರುವುದಾಗಿ ಈ "ಧಾರ್ಮಿಕ' ನಾಯಕರು ಎಚ್ಚರಿಸಿದ್ದಾರೆ. 


ಶ್ರೀಮತಿ ನಸ್ರೀನ್‌ ಅವರು ಹಲವಾರು ಜನಪ್ರಿಯ 
ಕೃತಿಗಳ ಕರ್ತೃಗಳಾಗಿದ್ದು, ಕಳೆದ ಡಿಸೆಂಬರ್‌ ಅಯೋಧ್ಯಾ 
ಘಟನೆಯ ನಂತರ ಬಂಗ್ಲಾ ದೇಶದಲ್ಲಿ ಅಲ್ಪ ಸಂಖ್ಯಾತ 
ಹಿಂದೂಗಳ ವಿರುದ್ಧ ನಡೆದ ಹಿಂಸಾಚಾರಗಳ ವಿರುದ್ಧ 
*ಲಜ್ಜಾ' ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ಪ್ರಗತಿ 
ಪರ ನಿಲುವಿನ ಲೇಖಕಿ ತಾಸ್ಲಿಮ ನಸ್ರೀನ್‌ರ ಅಭಿವ್ಯಕ್ತಿ 
ಸ್ಥಾತಂತ್ರ್ಯದ ಮೇಲಿನ ಹಲ್ಲೆಯನ್ನು ಅಚಲ ತೀವ್ರವ'ಗಿ 
ಖಂಡಿಸುತ್ತದೆ. 


— ಸಂಸಾದಕರು 


1 


ಸಂಪಾದಕೀಯ 


ವ 


ಚರಿತ್ರೆಯನ್ನು ತಿದ್ದುವ ಹೋರಾಟಗಳು 


Ra Se ಶಟ್‌ 


 ದಬ್ಯಾಳಿಕೆಯೇ ಮುಖ್ಯಲಕ್ಷಣವಾಗಿರುವ ಸಮಾಜದಲ್ಲಿ ಸ್ವಾತಂತ್ರ್ಯವು ಉದ್ಧಟತನವೆನಿಸುತ್ತದೆ ಎಂದು 
pe ಅದೋರ್ಡ್‌ ಜರ್ಮನಿಯ ಬಗ್ಗೆ ಹೇಳಿದ್ದ ನುಡಿ ಇಂದು ನಮ್ಮ ದೇಶದ" ಸಂದರ್ಭದಲ್ಲಿ ನಿಜವಾಗಿದೆ. 
ಐತಿಹಾಸಿಕ ವಾಸ ೈವಾಂಶಗಳನ್ನು A ತಿಳಿಸಲೆತ್ನಿಸುವುದರಿ ಇಲ್ಲಿ ಕೇವಲ ಉದ ನ ಟತನವಲ್ಲ, ಶಿಕ್ಷಾರ್ಹ ಅಪರಾಧ 
ವೆನಿಸುವಂಥ ಸಿ ಸ್ಥಿತಿ ಇಂದು ಒದಗಿದೆ. ದೆಹಲಿಯಲ್ಲಿ ಇತ್ತೀಚೆಗೆ * ಸಹಮತ” ಏರ್ಪಡಿಸಿದ್ದ ಅಯೋಧ್ಯೆ ಕುರಿತ 
ಪ್ರದರ್ಶನಕ್ಕೆ ಕೋಮುವಾದಿಗಳು, ಆಳುವ ವರ್ಗ ತೋರಿಸಿರುವ ಪ್ರತಿಕ್ರಿಯೆ ನಿಜಕ್ಕೂ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ 
ಒದಗಿರುವ ದುರ್ದೆಶೆಯ ನಿದರ್ಶನದಂತಿದೆ. 


ಮೂಲತಃ ನಿರಪಾಯಿ ಸಾಂಸ್ಕೃ ತಿಕ ಚಟುವಟಿಕೆಗಳಿಗೆ ವಿನಾಸಲಾದ 'ಸಹಮಶ್‌' ತನ ನ್ನು ಒಂದಂ ಜಾತ್ಕಾತೀಶಠ 
ಸಂಘಟನೆಯೆಂದು RAR ASS ಕೋಮುಸೌಹಾರ್ದತೆಯ ಉದೆ ್ಲೇಶದಿಂದ ಅಯೋಧ್ಯೆಯನ್ನು ಕುರಿತಂತೆ 
ಲಭ್ಯವಿರುವ ಎಲ್ಲ ಬಗೆಯ ಚಾರಿತ್ರಿಕ ಮತ್ತು ಪೌರಾಣಿಕ ದಾಖಲೆ, ವರಾಹಿತಿಗಳ ಪ್ರದರ್ಶನವನ್ನು ಅ 
ಸಂಘಟನೆ ಏರ್ಪಡಿಸಿತ್ತು. ಪ್ರದರ್ಶನದಲ್ಲಿಟ್ಟಿ ದ್ದ 83ಪಾ ;ನಲ್‌ಗಳ ಪೈಕಿ ಒಂದು ವಕಾತ್ರ್ರ ರಾಮಕಥೆಯ ವಿವಿಧ 
ಆವೃತ್ತಿಗಳನ್ನು ನಿರೂಪಿಸುವುದಾಗಿತ್ತು. ಆದರಲ್ಲಿ ಚ ಆವೃತ್ತಿಗಳಿದ್ದು, ಬೌದ್ಧ ಮತ್ತು ಜೈನ ಧಾರ್ಮಿಕ 
ಸಂಪ್ರದಾಯಗಳ ಪ್ರಾಚೀನ ಗ್ರಂಥಗಳಿಂದ ಆರಿಸಿದ ಕಥೆಗಳೂ ಸೇರಿದ. ಪು. ಪೂ. 4ನೇ ಶತಮಾನಕ್ಕೆ 
ಟನ) ಬೌದ ಸ್ಸ ಜಾತಕಕಥೆಯು ರಾಮಸೀತೆಯರನ್ನು ಅಣ್ಣ _ತಂಗಿಯರೆಂದು ನಂತರ 'ರಾಜರಾಜಿಯರಾಪತುದ.. 

ಸುತ್ತದೆ. ಜೈನ ಪರಂಪರೆ ಸೀತೆಯನ್ನು ರಾವಣನ ಮಗಳೆಂದು ಹೇಳುವ ಪ್ರಾಚೀನ ಕಥಾಂಶವನ್ನು 
ಬ ಈ ವಿವಿಧ ರಾಮಕಥೆಯ ಆವೃತ್ತಿಗಳು ಈ ಕಥಾವಾಹಿನಿ ಕಾಲ-ದೇಶಗಳಿಗೆ ಅನುಗಂಣವಾಗಿ. 
ಬೆಳೆದಿದೆ ಬದಲಾಗಿದೆ ಎಂಬ ನಿಜವನ್ನು ಪರಿಚಯಿಸುವಂಥದಾಗಿತ್ತು. ಈ ಜೈನ ಮತ್ತು ಬೌದ್ಧ ಆವೃತ್ತಿ 
ಗಳನ್ನು ಆಧರಿಸಿದ ಭಿತ್ತಿ ಚಿತ್ರಗಳನ್ನು "ಸಹಮತ್‌' ಪ್ರಚಾರಕ್ಕೆ ಬಳಸಿತ್ತಷ್ಟೆ. 


ಆದರೆ ಧರ್ಮ, ಸಂಸ್ಕೃತಿ, ಪರಂಪರೆಗಳೆಲ್ಲ ತಮ್ಮ ಅಧಿಕಾರರಾಜಕೀಯದ ದಾಳಗಳೆಂಬಂತೆ ನಡೆದುಕೊಳ್ಳುವ 
ಕೆಲವು ನವಹಿಂದೂವಾದಿಗಳು ಈ ಇಡೀ ಪ್ರದರ್ಶನವೇ. ದುರುದ್ದೆ ೇೀಶದ್ದು, ಒಂದು ಗುಂಪಿನ ಜನರ ಧಾರ್ಮಿಕ 
ಭಾವನೆಗೆ ನೋವು ಉಂಟುಮಾಡುವಂಥಾದ್ದೆ ೦ದು ಮುಕ್ತ ನಾದದ ಹುಯಿಲೆಬ್ಬಿಸಿದರು. ನಿಜಾಂಶಗಳನ್ನು 
ಪರೀಶಿಲಿಸುವ ಶ್ರಮ ವಹಿಸದೆ ಆಳುವ ವರ್ಗದವರು ತಮ ಅಧಿಕಾರದ ಹಿತಾಸಕ್ತಿ ಮತ್ತು ಹೇಳಿಕೆಮಾತು 
ಗಳಿಂದ ಪ್ರೇರಿತರಾಗಿ ಈ ಸಂಘಟನೆ ವಿರುದ್ಧ ಸುಳ್ಳು ಕೇಸುಗಳನ್ನು ಸೃಷ್ಟಿಸಿ, ಕಾನೂನು ರೀತ್ಮಾ ದಂಡಿಸಲು 
ಮುಂದಾದರು. ಕೋಮುವಾದದ ಸಂಚು, ವಿದ್ರೊ ಹಗಳ ನೀಚತನದ ಅಪಾದನೆಗಳನ್ನು ಸಹವ ರು ಸಂಘಟನಾ 
ಕಾರರ ಮೇಲೆ ಆರೋಪಿಸಲಾಯಿತು. ಆದರೆ ಬಾಬರಿ ಮಸೀದಿಯನ್ನು ನಿಜವಾಗಿ ಕೆಡವಿ, ದೇಶಾದ್ಯಂತ 
ಕೋಮು ಹಿಂಸಾಚಾರದ ದಳ್ಳು ರಿಯೆಜ್ಬಿ ಸಿದವರ ವಿರುದ್ಧ ಯಾವುದೇ ಶಿಕ್ಷೆ ವಿಧಿಸಲು ಈ ಆಳುವವರ್ಗಕ್ಕೆ ಸಾಧ್ಯ 
ವಾಗಲಿಲ್ಲವೆಂಬುದನ್ನು ಜನರನ್ನೂ ಮರೆತಿಲ್ಲ. ಅದ್ದೆ ರಿಂದ pp ವಿರುದ್ಧ ದ ಕಾರ್ಯಾಚರಣೆ ನೀಡುವ 
ಸಂದೇಶವಿಷ್ಟೆ: ಕೋಮುಸೌಹಾರ್ದದಂಥ ರಚನಾತ್ಮಕ" ಅಭಿವ್ಯಕ್ತಿ ಕೂಡ ಅಧಿಕಾರ ರಾಜಕೀಯದ ಅವಶ್ಯಕತೆಗೆ 
ಪೂಠಕವಾಗಿ, ಆಳಂವ ವರ್ಗದ ಶಿಷ್ಟತೆಯ ಕಲ್ಪನೆಗಳಿಗೆ ea ರೆ ವಠಾತ್ರ ವಠಾನ್ಯ 1 ೬. 
ಇಲ್ಲದಿದ್ದರೆ ಕೋಮು ಶಕ್ತಿಗಳೂ, ಸರ್ಕಾರಗಳೂ ಇವರನ್ನು ಒಟ್ಟಾಗಿಯೇ ! "ಅಕ್ರಮಿಸಬಹುದು 


ಅಚಲ 3 


ಈ ಘಟನೆ ಒಂದು ಆಕಸ್ಮಿಕವಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಹಿಂದೂತ ಓದ ನವ ನಾಯಕರು ಅತ್ಯಂತ ವೈವಿಧ್ಯ 
ಮಯವಾದ ನಂಬಿಕೆಗಳು, ಆಚರಣೆಗಳು, ಪದ್ಧತಿಗಳು, ತತ್ರ ಗಳಿಂದ ಕೂಡಿರುವ ಹಿಂದೂ ಎಂಬ ಧರ್ಮಕ್ಕೆ 
ಏಕರೂಪದ ಸಾಂಸ್ಕೃತಿಕ ಮುಖವನ್ನು ರೂಪಿಸಲು ನಡೆಸುತ್ತಿರುವ ಹೋರಾಟಕ್ಕೂ ಮೇಲಿನ ಘಟನೆಗೂ ನಿಕಟ 
ಸಂಬಂಧವಿದೆ. ಜಗತ್ತಿನ ಇತರ ಪ್ರಮುಖ ಧರ್ಮಗಳಂತೆ ಹಿಂದೂ ಧರ್ಮಕ್ಕೆ ಏಕಾಂಡವಾದ ಮಠವಿಲ್ಲ, ಏಕ 
ರೂಪದ ಸಿದ್ಧಾಂತ, ಸಂಪ್ರದಾಯವೂ ಇಲ್ಲ. ಹಿಂದುವಾದವನು ಇಂಥದೇ ಸನಾತನ ಆಚರಣೆಗೆ ನಂಬಿಕೆಗಳಿಗೆ 
ನಿಷ್ಠುರವಾಗಿ ಬದ್ಧನಾಗಿರಬೇಕಾದದ್ದು ಕಡ್ಡಾಯವೂ ಅಲ್ಲ. 


ಸಾಪಠಾಜಿಕ ಮಾನವಶಾಸ್ತ್ರಜ್ಞರ ಪ್ರಕಾರ ಹಿಂದೂ ಧರ್ಮ ಎಂಬುದು ಶುದ್ಧಿ ಮಲಿನತೆಗಳಿಗೆ ಹೊಂದಿಕೊಂಡ 
ನಿರ್ದಿಷ್ಟ ಸಾಮಾಜಿಕ ಆಚರಣೆಗಳ ಮೂಲಕ ಲಕ್ಷಣ ಪಡೆಯಂವಂಥಾದ್ದು . ಅದು ಮೂಲತಃ ಜಾತಿಗಳಿಗೆ 
ಸಂಬಂಧಿಸಿದ್ದು , ಈ ಜಾತಿಗಳು ವಿಭಜಕ ಗುಣವುಳ್ಳವೇ ವಿನಾ ಸಂಯೋಜಕವಲ್ಲ. ಆದ್ದರಿಂದ ಬಲಿಷ್ಠರು 
ಅಧಿಕಾರಾರೂಢರು ಕಾಲಕಾಲಕ್ಕೆ ಕೆಲವು ಸಾಂಸ್ಕೃತಿಕ ಅಂಶಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮೇಲೆತ್ತುವುದು, 
ಅದಕ್ಕಾಗಿ ಇನ್ನಿತರ ಅಸಂಖ್ಯಾತ ಕೆರುಸಂಸ್ಕೃತಿಯ ನೆಲೆಗಳನ್ನು ಹತ್ತಿಕ್ಕಿ ನಾಶಪಡಿಸಲೆತ್ಲಿಸುವುದು ಇಲ್ಲಿ ಚರಿತ್ರೆ 
ಯುದ್ಧಕ್ಕೂ ಕಂಡುಬರುತ್ತದೆ. ಹಿಂದೂ ಧರ್ಮದ ಎಲ್ಲ ಬಹುರೂಪಿ ಆಚರಣೆ, ಆರಾಧನಾ ವಸ್ತು, ವಿಧಾನ 
ತಾತ್ವಿಕ ಸಿದ್ಧಾಂತ, ಪದ್ಧತಿ, ನಂಬಿಕೆಗಳಲ್ಲಿ ಯಾವುದಾದರೂ ಒಂದು ನಿಲುವು ಮತ್ತಿತರರಿಗೆ ಸದಾ “ನೋವುಂಟಂ 
ಮಾಡುವ' ಬಗೆಯ ವಿರೋಧವನ್ನು ಹೊಂದಿರುವುದು ಸಾಧ್ಯ. ಆದ್ದರಿಂದ ನವಹಿಂದುತ್ವದ ವಕ್ತಾರರು 
ಎತ್ತಿಹಿಡಿಯ ಬಯಸುವ ಧಾರ್ಮಿಕ ಸಾಮಾಜಿಕ ಏಕತತ ರೂಪಪೆಂಬುದು, ಹಿಂದೂ ಧರ್ಮದ ಅಡಿಯಲ್ಲಿ ಜೀವಂತ 
ವಾಗಿರುವ ಇತರ ನೂರಾರು ಮುಖಗಳಿಗೆ ಕೇವಲ ಧಾರ್ಮಿಕ ಭಾವನೆಗೆ ನೋವುಂಟುಮಾಡುತ್ತಿಲ್ಲ. ಅವುಗಳ 
ಅಸ್ತಿತ್ವವನ್ನೇ ನಾಶಪಡಿಸುವ ರೀತಿಯದಾಗಿದೆ. ಈ ವಿಪರ್ಯಾಸ ಆಳುವ ವರ್ಗದವರಿಗೆ ಗಮನಕ್ಕೆ ಬರದಿರುವುದರಲ್ಲಿ 
ಆಶ್ಚರ್ಯವೇನೂ ಇಲ್ಲ. ಆದರೆ ಬಹಿರಂಗದ ಘೋಷಿತ ಸಂಸ್ಕೃತಿಯ ಏಕತೆ ಭಾವನೆ, ಕಲ್ಪನೆಗಳು ಅಂತರಂಗದಲ್ಲಿ 
ದಬ್ಬಾಳಿಕೆಯ, ಹತ್ತಿಕ್ಕುವ ಅಸವಕಾನತೆ, ಅಸ್ಪೃಶ್ಯತೆಯ ತಳಹದಿಯ ಮೇಲೆ ನಿಂತಿದೆ. ಈ ವೈಪರೀತ್ಯವನ್ನು 
ತೋರಿಸಿಕೊಟ್ಟು ಜನಜಾಗೃತಿಯನ್ನು ಉಂಟಂಮಾಡಲೆತ್ಲಿಸುವ ಸವರಾಜವಾದಿ ಶಕ್ತಿಗಳು, ಚಿಂತನೆಗಳು, ಸಂಸ್ಕೃತಿಯ 
ಅಸ್ಪರ್ಶಿತ ನೆಲೆಗಳನ್ನೂ ತಲುಪಲು, ಅಲ್ಲಿನ ಜೀವಂತ ಶಕ್ತಿಯನ್ನು ತನ್ನೊಳಕ್ಕೆ ತಂದುಕೊಳ್ಳುವ ಮೂಲಕ ಸಬಲವಾಗ 
ಬೇಕು. ಪರ್ಯಾಯ ಸಂಸ್ಕೃತಿಯನ್ನು ರೂಪಿಸುವುದೆಂದರೆ ಎಲ್ಲ ಸಾಂಸ್ಕೃತಿಕ ನೆಲೆಗಳನ್ನೂ ಸಹಜವಾಗಿ ವಾಸ್ತವದ 
ಅರಿವಿನೊಂದಿಗೆ ಗೌರವಿಸುವ ಮತ್ತು ಅವುಗಳ ಒಳಗೆ ಹುದುಗಿರುವಂಥ ವಕಾನವೀಯ ಉತ್ತಮಾಂಶಗಳಿಗೆ 
ಪೋಷಣೆ ನೀಡುವಂಥ ಬದುಕಿನ ವಿಧಾನವನ್ನು ರೂಪಿಸುವುದೇ ಆಗಿದೆ ಈ ರೂಪಣದ ಕ್ರಿಯೆ ಯಾರೋ 
ಕೆಲವರ ಮಖಂಡತ್ವದಿಂದ ಇತರರು ಆಜ್ಞೆ ಪಡೆವ ರೀತಿಯದಲ್ಲ. ಎಲ್ಲ ಅಪರಿಚಿತ ಸಾಂಸ್ಕೃತಿಕ ನೆಲೆಗಳೂ ತಮ್ಮ 
ಸಂವೇದನೆಯೊಂದಿಗೆ ಅಭಿವ್ಯಕ್ತಿಗೊಳ್ಳಲು ಸಹಜವಾತಾವರಣ ಮೊದಲು ನಿರ್ಮಾಣವಾಗಬೇಕು. ಅದಕ್ಕಾಗಿ 


ಅಭಿವ್ಯಕ್ತಿ ಸ್ವಾತಂತ್ರ್ಯ ಧಕ್ಕೆಗೊಳ್ಳದಂತೆ ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. 


-ಬಿ, ಎನ್‌. ಸುನಿಂ ತ್ರಾಬಾಯಿ 


ಅಚಲ 4 


'ನೀರಮಾತೆ'ಯ ವನಿತೆ ವೆಂಕಮ್ಮ 


ಬಿ. ಎನ್‌. ಸುವಿಂತ್ರಾಜಾಯಿ 


ಧಾರವಾಡದ “ವನಿತಾ ಸೇವಾ ಸಮಾಜ'ದಿಂದ 
1952ರಲ್ಲಿ ಪ್ರಾರಂಭವಾದ *ವೀರಮಾತೆ' ಹದಿನೆಂಟು 
ವರ್ಷ ನಡೆದ ಉತ್ತಮ ವಿಚಾರಪ್ಪಚೋದನೆ ನಡೆಸಿದ 
ಮಹಿಳಾ ಮಾಸ ಪತ್ರಿ ಶ್ರೀಮತಿ ಸರೋಜಿನಿ 
ಮಹಿಷಿಯವರು ಪ್ರಧಾನ ಪಾದಕಿಯಕಾಗಿದ್ದ . ಈ 
ಪತ್ರಿಕೆಯ ಉದ್ದಕ್ಕೂ ಸರ್ವವಿಧವಾದ ಜಮಬ್ಜಾರಿ 


ಶು 
ತ್ತು. 
ಸಂ 


ನಿರ್ವಹಿಸಿದವರು "ವೀ ರಮಾತೆ'ಯ  ಸಹಸಂಪಾದಕಿ 
ಯಾಗಿದ್ದ ಶ್ರೀಮತಿ ಪೆಂಕಮ್ಮಾ  ಕೊಯಿಮತ್ತೂರ 


ಅವರು. ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ, ಮತ್ತು 
ಮಹಿಳೆಯರ ಏಳೆಗೆಗಾಗಿ ದುಡಿದ ರೀತಿಯಲ್ಲಿ ಇಂದಿಗೂ 
ಮಾದರಿಯಾಗಬಲ್ಲ ದಿಟ್ಟತನ, ಹರಿತ ವಿಚಾರಶಕ್ತಿ ಮತ್ತು 
ಪ್ರಗತಿಪರ ಚಿಂತನೆಯುಳ್ಳ ಧೀಮಂತೆ ಈಕೆ. ತಮ್ಮ 
ಸಾಧನೆ ಬಗ್ಗೆ ಹೇಳಲು ತುಂಬ ಸಂಕೋಚಪಡುವ ಈ 
ನಿಗರ್ವಿ ಸರಳ ಜೀವಿ, ತಮ್ಮುಂಥ ಅನೇಕರಿಗೆ ಮಾರ್ಗ 
ಹಾಕಿಕೊಟ್ಟ ವನಿತಾ ಸೇವಾ ಸವಾಜ್ಕ ಅದರ ಸ್ಥಾಪಕ 
ರಾದ ಶ್ರೀಮತಿ ಭಾಗೀರಥಿ ಬಾಯಿ ಪುರಾಣಿಕ (ಪಕಾಯಿ) 
ಮತ್ತು ಶ್ರೀ ಲಕ್ಷ್ಮಣರಾವ. ರಂ. ಪುರಾಣಿಕ (ದಾದಾ) 
ಅವರ ಬಗ್ಗೆ ಮುಕ್ತಕಂಠದಿಂದ ಭಾವತುಂಬಿ ಮಾತನಾಡು 
ತ್ತಾರೆ ಇದೀಗ ಎಪ್ಪತ್ತಮೂರರ ವಯಸ್ಸಿನಲ್ಲಿದ್ದರೂ 
2೫ ಎಲ್ಲ ಆಗುಹೋಗುಗಳ ಬಗ್ಗೆ ತೆರೆದ ಮನಸ್ಸಿ 


ನಿಂದ ವಿಚಾರಮಾಡಬಲ್ಲ ಈ ವೆಂಕಮ್ಮ ನವರನ್ನು ನಾವು. 


1989ರಲ್ಲಿ ಮೊದಲಬಾರಿಗೆ ಪರಿಚಯ ಮಾಡಿಕೊಂಡಾಗ 
ನಡೆಸಿದ್ದ ಸಂದರ್ಶನವೊಂದನ್ನು ಇಲ್ಲಿ ನೀಡುತ್ತಿದ್ದೇವೆ. 
ಅದಕ್ಕೆ ಹಿನ್ನೆಲೆಯಾಗಿ ವೆಂಕಮ್ಮನವರ ಕಿರು ಪರಿಚಯ 
ಇಲ್ಲಿದೆ. 

ಅಚಲ :  ವೀರಮಾತೆ ಪತ್ರಿಕೆ ಪ್ರಾರಂಭಿಸಿದ ಉದ್ದೆ. ಪ 
ವೇನು? ಆರಂಭದಲ್ಲಿ ದುಡಿದವರು ಯಾರು? ಪತ್ರಿಕೆಯ 


ಆರ್ಥಿಕ ಮತ್ತಿತರ ಪರಿಸ್ಥಿತಿ ಹೇಗಿತ್ತೆಂದು ಸ ಸ್ವಲ್ಪ ವಿವರಿ 
ಸುತ್ತೀರಾ? 
ವೆಂಕಮ್ಮ : "ವನಿತಾ ಸೇವಾ ಸಮಾಜ? ಹೆಣ್ಣುಮಕ್ಕಳ 


ಎಲ್ಲಾ ವಿಧವಾದ ಏಳಿಗೆಯನ್ನು ಗುರಿಯಾಗಿಟ್ಟು 


ವೆಂಕಮ್ಮ ಕೊಯಿಮತ್ತೂರು ಅವರು ಹುಟ್ಟ ಷ್ಟು ಚಿಕ್ಕಮಗ. 
ಳೂರಿನಲ್ಲಿ, 1920ರ ನನೆಂಬರ್‌ 27ರಂದು. ಅವರ ತಂದೆ 
ವರೆಹಾಮೂರ್ತಿ, ಇಂಟರ್‌ ನಿಡಿಯೆಟ್‌ ಆದನಂತರ ಓದು ನಿಲ್ಲಿಸಿ 
ಚಿಕ ಸ್‌ ಮೆಗಳೂರಿಸ ಒಟೇಜನ್ಸಿ ಕಂಪೆನಿಯಲ್ಲಿ ಗಂಮಾಸ್ತರಾಗಿ. 
ಪ್ಹರು. ಸತ್ತಿ ಮುಹಾಲಕ್ಷಮ್ಮ ಹನ್ನೊಂಡು ಮಕ್ಕಳನ್ನು ಹೆತ್ತು 
ಪತಿಯ ನಿಧನದನಂತರ ಮಕಳ ಜರ್‌ ರಿಯನ್ನು. ತುಂಬ 
ಶ್ರಮಪಟ್ಟು ನಿರ್ವಹಿಸಿದ ದಟ್ಟಿ. ಸುಮಾರು ಹದಿನಾರರ ನಯ 
ನಲ್ಲಿ ನೆಂಕನ್ನು ನವರಿಗೆ ಅವರ ತಾಯಿೀಯೆ ತಮ್ಮ ನೊಂದಿಗೆ 
Sma ಮೂರು ವರ್ಷದಲ್ಲಿ ಆ ಹೊಂ 
ದಿದಾಗ 19ನರ್ಷೆದ ಯಂನತಿ ವೆಂಕಮ್ಮ ಒಂದೂವಕೆ ವರ್ಷದ 
ಹೆಣ್ಣು ಮಗಂಪಿನ ತಾಯಿಂ. ನುಗಳು ಮುಂದೆ ಪರಾಧೀನದಲ್ಲಿ 
ಬಾಳುವಂತೆ ಆಗಬಾರಜೆಂಬ ಮುಂದಾಲೋಚನೆಯಿಂದ ಇವರೆ 
ತಾಯಿಂ ವೆಂಕಮ್ಮನವರನ್ನು , ಸೈಕೂಸಿನೊಂದಿಗೆ ಧಾರವಾಡದ 
ನನಿತಾಸೇವಾ ಸಮಾಜಕ್ಕೆ 1941ರಲ್ಲಿ ಸೇರಿಸಿದರು. ಅಲ್ಲಿ ವೆಂಕ 
ಮ್ಯನವರು S.S.L.C. ಯನ್ನು ಮುಗಿಸಿ 577.೮. ತರಬೇತಿ 
ಪಡೆದೂ) ಹೊರಗೆ ಕೆಲಸಕ್ಕೆ ಸೇರಲು ಬಯಸದೆ ಆದೇ ಸಮಾಜ 
ದಲ್ಲಿ ಟೀಚರಾದರು. ಕ ಪರಿಚಾರೆಕಿಯಾಗಿ, ಪ ಪ್ರಚಾರಕಿಯಾ 
ಗಿ ಬತ ಸಮಾಜದ ಕಾರ್ಯನಿರ್ವಣೆಗಾಗಿ ಎ 
ರಿಂದ ಹಣ ಸಂಗ್ರಹಿಸುವ ಕಾರ್ಯ, «ನೀರಮಾತೆ'ಯೆ ಸಹೆ 
ಸಂಪಾದಕತ್ತ್ವದ ಜೊತೆಗೆ ಮುಂದೆ 1957ರಲ್ಲಿ C.P.E.D.ುಲ್ಲಿ 
ಉತ್ತೀರ್ಣರಾಗಿ ಅಲ್ಲಿನ ಹೆಣ್ಣು ಮಕ್ಕ ಳಿಗೆ ವ್ಯಾ ಯಾನು ಶಿಕ್ಷಕ 
ಯಾಗಿಯೂ ಕಾರ್ಯನಿರ್ವಓಸಿದರು. "ನೀರಮಾತೆ' ಯಲ್ಲಿ 
ಪ್ರಕಟವಾಗಿರುವ ಅನರ ಲೇಖನಗಳು ಜಾಗತಿಕ ನೆಲೆಯಲ್ಲಿ ಸ್ತ್ರೀ 
ಸಮಸ್ಯೆಗಳನ್ನು ಏವೇಚಿ ಸುತ್ತ ಸ್ಥಳೀಯ ಭಾಸೆ, ಸಂಸ್ಕೃತಿಗಳ 
ಅರಿವಿನೊಂದಿಗೆ ಅನ್ರಗಳನ್ನು ಪರಿಶೀಲಿಸುವ ಕಾರಣದಿಂದಾಗಿ 
ಇಂದಿಗೂ ಮುಖ್ಯವಾಗಬಲ್ಲವು. 


€ಯದಿಂದ ಮಾಯಿ 1 


೪ 
ಹೆಣ್ಣುಮಕ್ಕಳ ಮಾನಸಿಕ, ಶಾರೀರಕ, ಆರ್ಥಿಕ ಬೆಳವಣಿ ದ್ರ 
5 ಅಲ್ಲಿ ನೇರ ಶಾಲಾ ಶಿಕ್ಷಣ 


OS 


ಹ ಮಾತೆ? ಜಳ ಮಾಸಪತ್ರಿ ಕೆಯನ್ನು 


ಪಲ್ಲದೆಚಿ ಬೆತ್ತದ ಹೆಣಿಗೆ, ನೇಯ್ಸಿ) 'ನೂಲು ವಿಕೆ, ನರ್ಸಿ ೦71೯, 
ಹೊಲಿಗೆ ಮುಂತಾದ ವೃತ್ತಿ ತರಬೇತಿ ಶಿಕ್ಷಣವನ್ನು 


ನೀಡಲಾಗುತ್ತಿತ್ತು, ಇದರ ಸ _ರಣೆಯಾಗಿ ಮುದ್ರಣಾ 
ಲಯಕಾರ್ಯ, ಕಂಪೋಸಿಂಗ್‌ಗಳಲೂ ತರಬೇತಿ ನೀಡು 
ತ್ತಿದ್ದರು. ವ್ಯಾಯಾಮ, ಯೋಗಾಸನ, ಸೈಕಲ್‌, 


ಕುದುರೆ ಸವಾರಿ, ಕ್ತಿ, ಲಾಠಿವರಸೆಗಳು. ಈಜುಗಳನ್ನೂ 
ವ ವ್ಯವಸ್ಥಿ ತವಾಗಿ ಕಲಿಸಲಾಗುತ್ತಿತ್ತು. ಇಂಥ ತರಬೇತಿಯ 
ಕಾರ್ಯಚಟುವಟಿಕೆಗಳ ಮುಖವಾಣಿಯಾಗಿ 4 ಪ್ರೀಯರ 
'ಮನೋವಿಕ:ಸಕ್ಕೆ ನೆರವಾಗುವ ಉದೆ ೇಶದಿಂದ "ವೀರ 
ಪ್ರಾರಂಭಿಸಲಾ 


ಳ್‌ 


ಪತ್ರಿಕೆಗೆ ಈ ಸಂಸ್ಥೆ ಯ ಬಗ್ಗೆ ಕಾಳಜಿಯಿದ್ದು 


| pe ಮ ಸಾಹಿತಾ ಒಭಿರುಚಿಯಿದ್ದ ಲೇಖಕರು ಸಂಪ 
Weis ಮಂಡಲಿಯಲ್ಲಿದ್ದ ರು, 


ಶ್ರೀ ಹಳಪೇಟ ಚಿಂತಾಮಣಿ, 
ನಾರಾಯಣ. ಶರ್ಮಾ, ನಾ. ರಾಜಪುರೋಹಿತ ಶಿ ಶ್ರೀಮತಿ 
ಸರೋಜಿನಿ ಮಳೆಬೆನ್ನೂ ರ, ವಿನೀತ ರಾಮಚಂದ್ರರಾವ್‌ 
ಮುಂತಾದವರು ನಿಯಮಿತವಾಗಿ ಸಭೆಸೇರಿ ಪ ಪತ್ರಿಕೆಯ 
ಅಂಕಣಗಳ ಸ ರೂಪ, ಶೀರ್ಷಿಕೆ ಮುಂತಾದವುಗಳನ್ನು 
ಚರ್ಚಿಸಿ ನಿರ್ಧರಿಸುತ್ತಿ ದ ರು. ವನಿತಾಸೇವಾ ಸಮಾಜದ 
ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯ ರಾಗಿದ್ದು, ಸಮಾಜದ 
ಸೇವೆಗೆ ಬದುಕು ಮುಡಿಪಾಗಿಟ್ಟಿದ್ದ "ಕೃಷ್ಣಾಬಾಯಿ 
ಕರ್ಣೀಕ, ಮನೋರಮಾಬಾಯಿ ಹ ಗೋದಾವರಿ 
ಬಾಯಿ ಹೆಗಡೆ, ಮತ್ತು ಯಮುನಾ ಬಾಯಿ ನಾಡಕರ್ಣಿ 
ಮುಂತಾದ ಮಹಿಳೆಯರು ಬಹುವಾಗಿ ದುಡಿದಿದ್ದಾರೆ. 

ಸಮಾಜದ ಕಾರ್ಯ ಚಟುವಟಿಕೆಗಳಿಗಾಗಿ ಸಾರ್ವಜನಿಕ 
ರಿಂದ ದಾನ, ಚಂದಾಗಳನ್ನು ಸಂಗ್ರಹಿಸಬೇಕಾಗಿತ್ತು. 


ಅಚಲ ,6 


ಆದ್ದರಿಂದ ಪತ್ರಿಕೆಯ ಆರ್ಥಿಕ ಸ್ಥಿ ತಿಯೂ ಆದೇ ರೀತಿ: 
ಯದು. 


ಅಚಲ: `ನಿಮ್ಮ ಲೇಖಕ ಲೇಖಕಿಯರು ಯಾರು? 
ಅವರಿಂದ ಲೇಖನ ಪಡೆಯುತ್ತಿ ದ್ದ ಬಗೆ ಹೇಗೆ? ಓದು 
ಗರ ಪ್ರತಿಕ್ರಿಯೆ ಹೇಗಿತ್ತು? ಅವರ ಪ್ರ ಪ್ರತಿಕ್ರಿಯೆ ದಾಖಲಿ 
ಸುವ ಯತ್ನ ವಿತ್ತೆ? 


"ವೀರ ಮಾತೆ” ಪ್ರಾರಂಭಿಸಿದಾಗ: ಪತ್ರಿಕೆಯ ಕೆಲಸ 
ಗಾರರೇ ಎಲ್ಲಾ ಪುಟಗಳನ್ನು ಬರೆದು ತುಂಬಿಸಬೇಕಾಗು 
ತ್ತಿತ್ತು. ಸ್ತ್ರೀಯರ ಏಳಿಗೆ' ಇದರ ಗುರಿಯಾಗಿದ್ದು. 

ಆ ಧ್ಯೇಯವಿದ್ದ ಯಾರಾದರೂ ಲೇಖನವನ್ನು ಬರೆಯ 
ಬಹುದಿತ್ತು. ಬರಹಗಾರರಲ್ಲಿ ಸ್ತ್ರೀ ಪುರುಷರೆಂದು ಭೇದ 
ವೆಣಿಸುತ್ತಿರಲಿಲ್ಲ. ಪತ್ರಿಕೆ ಪ್ಲ ಪ್ರಚಾರಕ್ಕೆ ಬಂದಮೇಲೆ ಅನೇಕ 
ಸಾಹಿತ್ಯಾಸಕ್ತರು ತಾವಾಗಿ ಲೇಖನಗಳನ್ನು ಸ ಬರೆದು ಕಳಿಸ 
ತೊಡಗಿದರು ಆ ದಿನಗಳಲ್ಲಿ ತುಂಬ ಉತ್ಸಾಹದಿಂದ ಬರೆ 
ಯುತ್ತಿದ ಯುವ ಬರಹಗಾರರು ಶಿದ್ದಿಂಗ ಪಟ್ಟಣಶೆಟ್ಟಿ, 
ಚಂದ್ರಶೇಖರ ಕಂಬಾರ ಮುಂತಾದವರು ಇಂದು 
ಹೆಸರಾಂತ ಲೇಖಕರಾಗಿದ್ದಾರಲ್ಲ. 


ಜನರ ಪ್ರತಿಕ್ರಿಯೆ ಬಗ್ಗೆ ಹೇಳುವುದಾದರೆ, ಅವರು 

ಪ್ರತಿಕೆಯನ್ನು ಓದಿ ಅಲ್ಲಿನ' ಬರಹಗಳಿಗೆ ಪ್ರತಿಕ್ರಿಯಿಸು 
ವುದಕ್ಕಿಂತ ಹೆಚ್ಚಾ ಗಿ ಅದಕ್ಕಾಗಿ ದುಡಿಯಂತ್ರಿರುವವರ 
ಬಗ್ಗೆ ಯೇ ಪ್ರತಿಭಟನ ಜ್‌ ಶ್ರಿಧುದುಂಟಂ, ಇಂಥ: 
ಸಂದರ್ಭಗಳನ್ನು ಪತ್ರಿಕೆ ಮೂಲಕ ಚರ್ಚಿಸುತ್ತಿ ರಲಿಲ್ಲ. 
ಸಂಬಂಧಿಸಿದವರಿಗೇ ನೇರವಾಗಿ ಪತ್ರಬರೆದು ಉತ್ತರ 
ನೀಡಲಾಗುತ್ತಿತ್ತು. ಇದು ಅಂದಿನ ನಮ್ಮ ಕ್ರಮವಾಗಿತ್ತು. 


ಅಚಲ : ನಿಮ್ಮ ಪತ್ರಿಕೆಯ ವಿಚಾರಗಳು ಆ ಕಾಲಕ್ಕೆ 
ತುಂಬ 'ಪ್ರಗತಿಪರವನ್ನ ಬಹುದಾದ ಸಿದ್ಧಾಂತದ ಚೌಕ 
ಟ್ವನ್ನು ಪಡೆದಂತಿವೆ. ಆದ್ದರಿಂದ ೫ ಪತ್ರಿಕೆಯ ಹಿಂದಿನ 
ಚಿಂತನೆ ಯಾರದು? 


"ವೀರವಕಾತೆ'ಯಷ್ಟೆ € ಅಲ್ಲ ವನಿತಾ ಸೇವಾ ಸವಕಾಜ 
ಎಡೀ ದಾದಾ ಅವರ ವೈಚಾರಿಕ ತಾತ್ತ್ವಿಕ ನಂಬಿಕೆಗಳ 
ಫಲ. ಹೆಣ್ಣು ಮಕ್ಕಳು ಎಂದೂ ಫಕುವಪುಂಜಗಳಾಗ 


ಬಾರದಂ, 4.1%. ತಮ್ಮ ಕಾಲಮೇಲೆ ತಾವು ನಿಲ್ಲ 
ಬೇಕೆಂಬ ದೃಢವಾದ ನಂಬಿಕೆಯಿದ್ದ ಲಕ್ಷಣರಾವ್‌ 
ಪುರಾಣಿಕ ಅವರು ಐದಾರು ಹೆಣ್ಣು ಮಕ್ಕಳೊಂದಿಗೆ 


ಪ್ರಾರಂಭಿಸಿದ ಸಂಸ್ಥೆ ಮುಂದೆ ಮಹಿಳಾ ವಹಾವಿದ್ಯಾ 


Cacia a 


| 


ಲಯವಾಗುವಂತೆ ಶಿಶುವಿಹಾರ, ಪ್ರಾಥಮಿಕ, ಮಾಧ್ಯ 
ಮಿಕ, ಪೌಢಶಾಲೆ, ಟ್ರೆನೀಂಗ್‌ ಕಾಲೇಜು, ಕೈಗಾರಿಕೆ, 


ಹೊತಡಿಗೆ ಮುಂತಾದ ಎಷ್ಟೋ ಶಿಕ್ಷಣಗಳಿಂದ ನಮ್ಮನ್ನು 


ಬೆಳೆಸಿದರು. "ವೀರಮಾತೆ' ಕೂಡ ಹಾಗೆ ಸ್ಪತಂತ್ರ 
ವಿಚಾರಶಕ್ತಿಯನ್ನು ಹೆಣ್ಣುಮಕ್ಕಳಲ್ಲಿ ರೂಢಿಸುವ 
ಸ ಸ 


ಲ್‌ 


ಪ್ರಯತ್ನವಾಗಿತ್ತು. 1969ರಲ್ಲಿ ದಾದಾ ಮೃತರಾದ 
ಅನಂತರ ಕೆಲವು ಕಾಲ ನಡೆದು ಪತ್ರಿಕೆ 1910ರಲ್ಲ 
ನಿಂತಿತು. 


ಅಚಲ : ದೇಶದ ಪ್ರಮುಖ ಆಗುಹೋಗುಗಳಿಗೆ 
ನಿಮ್ಮ ಪತ್ರಿಕೆಯ ಪ್ರತಿಕ್ರಿಯೆ ಹೇಗೆ? ಪ್ರಮುಖ 
ವ್ಯಕ್ತಿಗಳ ಜೊತೆಗಿನ ಸ್ಮರಣೀಯ ಘಟನೆಗಳೇನಾದರೂ 
ಹೇಳುವಿರಾ ? 


[ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ, 
ಸ್ವಾತಂತ್ರ್ಯ ದೇಶಕ್ಕೆ ಲಭಿಸಿದ ಬಳಿಕ ದೇಶ ವಿಭಜನೆ 
ಸಂದರ್ಭದಲ್ಲಿ 'ವೀರಮಾತೆ” ಪತ್ರಿಕೆಯಲ್ಲಿನ ಸಂಪಾದ- 
ಕೀಯಗಳು, ಪ್ರವಬಖ ಲೇಖನಗಳನ್ನು ಗಮನಿಸಿ, ಈ 
ಪ್ರಶ್ನೆ ಕೇಳಲಾಗಿತ್ತು. ಆದರೆ ನಾವು ಸಂದರ್ಶಿಸಿದ ಕಾಲಕ್ಕೆ 
ಆದೇ ತಾನೇ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿದ್ದ 
ಪೆಂಕಮ್ಮನವರು. ಮಹರ್ಷಿಕರ್ಪೆ, ಸುಭಾಷಚಂದ J 
ಬೋಸ್‌, ಇಂದಿರಾಗಾಂಧಿ ಮತ್ತು ರಾಜಾ ಮಹಾರಾಜ 
ಸಿಂಗ್‌. (ಬೊಂಬಾಯಿ ಗೌರ್ನರ್‌) ಮುಂತಾದವರು 
ಸಮಾಜಕ್ಕೆ ಭೇಟಿಕೊಟ್ಟ ಸಂದರ್ಭಗಳನ್ನು ನೆನಪಿಸಿ 
ಕೊಂಡರು. | 


ನಾವು ಸಂದರ್ಶಿಸಿದ ಕಾಲಕ್ಕೆ, 4 ವನಿತಾ ಸೇವಾ ಸಮಾಜ ' 
ಸ್ವಾರ್ಥಸಾಧಕೆರೆ ಭ್ರಷ್ಟಾ ಚಾರ, ಸ್ವಹಿತಾಸೆಕ್ಲಿಗಳೆ ರಾಜಕೀಯ 
ದ ಬೀಡಾಗಿತ್ತು. ಆ ಸಮಾಜದ ಹಿತಕ್ಕಾಗಿ ದಂಡಿಯುತ್ತಿದ್ದ 
ನರಲ್ಲಿ ಅಭಿಜಾತ ಪ್ರಕಾಶನದ ಮಾಲಿಕರಾದ ಪತ್ರಕರ್ತ ಶಂಭೂ 
ರಾನ್‌ ವಾಮನರಾವ್‌ ಜಠಾರ್‌ ಅವರು ಹೋರಾಟವನ್ನು ಪ್ರಾ. 
ಶಂಭಿಸಿ, ನಡೆಸುತ್ತಿದ್ದರು. ಆ ಸಂಸ್ಥೆ ಯನ್ನು ಭ್ರಷ್ಟರ ಕೈ 
ತಪ್ಪಿಸಿ, ಸರ್ಕಾರವೇ ನೇರವಾಗಿ ವಹಿಸಿಕೊಳ್ಳುವಂತಾಗಲಿ ಎಂಬ 
ದಿಕ್ಕಿನ ಅನರ ಹೋರಾಟದಲ್ಲಿ ವೆಂಕನ್ನುನನರೂ ತಮ್ಮನ್ನು 
ಸಕ್ರಿಯವಾಗಿ ತೊಡಗಿಸಿ ಕೊಂಡಿದ್ದರು. ಅದ್ದರಿಂದ ಅನರ 
ಮುಖ್ಯ ಕಳಕಳಿ ವನಿತಾ ಸೇವಾ ಸಮಾಜದ ಬಗ್ಗೆಯೇ 
ವ್ಯಕ್ತನಾಗುತ್ತಿದ್ಲುದು ಸಹಜವಾಗಿತ್ತು. 
ಕಾನನ ಖಾನಾ, 
ನಮ್ಮ ಪ್ರಶ್ನೆಗಳೂ ಸಹಜವಾಗಿ ನಿಂತವು. ಅವರ 
ಮಾತುಗಳನ್ನು ಆಲಿಸತೊಡಗಿದೆವು. ಅವರ ಮಾತುಗಳಲ್ಲಿ 


ಷನಿತಾ ಸೇವಾ ಸವಕಾಜದ ಸಾಧನೆಗಳ ಬಗ್ಗೆ ಹೆಮ್ಮೆ 
ಯಿತ್ತು. 


* ಹೆಣ್ಣುಮಕ್ಕಳಿಗೆ ಶಿಕ್ಷಣ, ಉದ್ಯೋಗದ ಅವಕಾಶ 
ನೀಡಿದ್ದರ ಫಲವಾಗಿ ಅನೇಕ ಅನಾಥೆಯರು ಸ್ವತಂತ್ರ 
ಉದ್ಯೋಗಗಳನ್ನು ನಡೆಸುವುದು ಸಾಧ್ಯವಾಯಿತು. 


* ಈ ಹೆಣ್ಣುಮಕ್ಕಳನ್ನು ಮದುವೆಯಾಗಲು ಮುಂದಾ 
ದವರೊಂದಿಗೆ ಅನೇಕರ ಮದುವೆ ಮಾಡುವುದೂ 
ಸಾಧ್ಯವಾಯಿತು. 


* ಸೋಷಿಯಲ್‌ ವೆಲ್‌ಫೇರ್‌ ಇಲಾಖೆಯ ಪ್ರಮುಖರು 
ಈ ಸಂಸ್ಥೆಗೆ ಭೇಟಿನೀಡುತ್ತಿದ್ದರು. ಹಾಗೆ ಶ್ರೀಮತಿ 
ದುರ್ಗಾಬಾಯಿ ದೇಶಮುಖ ಅವರು ಬಂದಿದ್ದಾಗ 
ಸಮಾಜದ ಕಾರ್ಯದಕ್ಷತೆಯನ್ನು ಗಮನಿಸಿ ಕೇಂದ yp 
ಸರ್ಕಾರದಿಂದ ಅನಾಥ ಹುಡುಗಿಯರಿಗೆ ಅನುದಾನ 
ದೊರಕಿಸಿಕೊಡಲು ನೆರವಾದರು. 


* ಸರ್ಕಾರದ ಕೋರಿಕೆ ಮೇಶೆಗೆ ಹಲವು ಸಲ ಅಪರಾಧಿ 
ಪೆಣ್ಣುಮಕ್ಕಳಿಗೂ ಸಮಾಜ ಆಶ್ರಯವನ್ನು ನೀಡು. 
ತ್ತಿತ್ತು, 


* ಮಂಂದೆ ರಾಜ್ಯ ಮಹಿಳಾ ಅಭಿವೃದ್ಧಿ ಯೋಜನೆಯ 
ಮೂಲಕ ಬಾಲವಾಡಿ, ನರ್ಸಿಂಗ್‌, ಹೊಲಿಗೆ ತರಬೇತಿ 
ಶಾಖೆಗಳನ್ನು ಗ್ರಾವಾಂತರ ಪ್ರದೇಶಗಳಲ್ಲಿ ತೆರೆಯಲು 
ಅನುದಾನ ಲಭಿಸಿತ್ತು. ಅದರ ಫಲವಾಗಿ ಹೆಬ್ಬಳ್ಳಿ, 
ಮಾರಡಿಗಿ, ಸುಳ್ಯ, ಭಾಹಟ್ಟಿ, ಹೆಬ್ಬೂರಂ ಮುಂತಾದ 
ಕಡೆ ಗ್ರಾಮಾಂತರ ಶಾಖೆಗಳಲ್ಲಿ ಶಿಕ್ಷಣ ನೀಡಲು 
ಸಾಧ್ಯವಾಯಿತು. ಈ ಕಾರ್ಯಗಳಲ್ಲಿ ಹಳ್ಳಿಗಳ ಜನರು 
ಸವಕಾಜಕ್ಕೆ ವಿಶೇಷ ಪ್ರೋತ್ಸಾಹ ನೀಡುತ್ತಿದ್ದರು. 
ಹೆಬ್ಬಳ್ಳಿಯಲ್ಲಿಯ ಬಾಲವಾಡಿ ಕಟ್ಟಡವನ್ನು 
ಹಳ್ಳಿಯವರೆಲ್ಲ ಬಂದು ಕಟ್ಟಿ ಕೊಟ್ಟಿದ್ದರು. 


* ಆದರೆ ಎಲ್ಲ ಜನ ಸಂಪರ್ಕದ ಸಂದರ್ಭಗಳೂ ಇಷ್ಟೇ 


ಆಶಾದಾಯಕವಾಗಿರುತ್ತಿರಲಿಲ್ಲ. ಸವಕಾಜಕ್ಕೆ ಧನ 
ಸಹಾಯ ನೀಡುತ್ತಿದ್ದ ದಾನಿಗಳು ಮಹಾರಾಷ್ಟ್ರ, 
ಉತ್ತರಕರ್ನಾಟಕಗಳಲ್ಲಿ ವಿಶೇಷವಾಗಿದ್ದರು. ಅಲ್ಲಿಗೆಲ್ಲ 
ಪ್ರಚಾರಕಿಯಾಗಿ ಜೊತೆಯವರೊಂದಿಗೆ ಹಣ ಸಂಗ್ರ 
ಹಿಸಲು ವೆಂಕಮ್ಮ ಸುತ್ತಾಡಬೇಕಾಗುತ್ತಿತ್ತು. 

(19ನೇ ಪುಟ ನೋಡಿ) 


ಅಚಲ 7 


ದ್ರಾವಿಡ ಜಳುವಳಿಯಲ್ಲಿ ಮಹಿಳಾ ಪ್ರಶ 


ಕ್‌ 
-ಎಸ್‌. ಆನಂದಿ 


1926ರಲ್ಲಿ ಪೆರಿಯಾರ್‌ ಇ. ವಿ. ರಾಮಸ್ವಾಮಿ 
ನಾಯ್ಕರ್‌ರವರಿಂದ ಆರಂಭವಾದ *ಸುಯಮರೈ 
ಇಯರಕ್ಕವರ್‌ (ಆತ್ಮಗೌರವ ಚಳುವಳಿ) ತಮಿಳು ಸಮಾಜ 
ವನ್ನು ಹೆಚ್ಚು ಪ್ರಜಾಪ್ರಭುತ್ವದ ವಣದರಿಗೊಳಪಡಿಸುವ 
ಪ್ರಯತ್ನದ್ದಾಗಿತ್ತು. ಈ ವಸ್ತುವನ್ನಾಧರಿಸಿ ಅನೇಕ 
ಮಾರ್ಕ್ಸ್‌ವಾದಿ ವಿದ್ವಾಂಸರು ಹಾಗೂ ಇತರ 
ವಿದ್ವಾಂಸರು ಚಾರಿಶ್ರಿಕ ಸಂಶೋಧನೆಯನ್ನು ನಡೆಸಿರುವ 
ರಾದರೂ ಈ ಚಳುವಳಿಯು ಮಹಿಳಾ ಪ್ರಶ್ನೆಯನ್ನು 
ಕಂಡರಿಸಿದ ಬಗೆಗೆ ಹೆಚ್ಚು ಆಧ್ಯಯನ ನಡೆದಿಲ್ಲ. 


ಸೋಷಿಯಲ್‌ ಸೈಂಟಿಸ್ಟ್‌ (216.17)ನಲ್ಲಿ 
ಪ್ರಕಟವಾದ ಎಸ್‌. ಆನಂದಿಯವರ "ದ್ರಾವಿಡ 
ಚಳುವಳಿಯಲ್ಲಿ ಮಹಿಳಾ ಪ್ರಶ್ನೆ' ಎಂಬ ಲೇಖ 
ನದ ಕನ್ನಡ ಸಂಗ್ರಹ ರೂಪವಿದು. 


ಆತ್ಮಗೌರವ ಚಳುವಳಿಯ ರಾಜಕೀಯ ಗೊತ್ತುವಳಿ 
ಯಲ್ಲಿ ಮಹಿಳಾ ವಿಮೋಚನೆಯ ಪ್ರಶ್ನೆಯೇ ಒಂದು 
ಅತಿ ಮುಖ್ಯ ವಿಷಯವಾಗಿದ್ದರೂ, ಈ ಅಂಶವನ್ನು 
ಕುರಿತಂ ಹೆಚ್ಚು ಅಧ್ಯಯನ ನಡೆಯದೆ ವಕೌನವಾಗಿರು 
ವುದು ಒಂದು ಗಮನಾರ್ಹ ಸಂಗತಿಯೇ ಆಗಿದೆ. 
ಪುರುಷ ದೃಷ್ಟಿಕೋನದಿಂದ ಚರಿತ್ರೆಯನ್ನು ರಚಿಸುವುದ 
ರಿಂದಾಗಿ ಉಂಟಾಗಬಹುದಾದ ಈ ಕೊರತೆಯನ್ನು 
ತುಂಬುವ ಒಂದು ನಮ್ರವಾದ ಚಿಕ್ಕ ಪ್ರಯತ್ನವನ್ನು: ಈ 
ಲೇಖನದಲ್ಲಿ ವಕಾಡಬಯಸುವೆ. ಮಹಿಳಾ ಪ್ರಶ್ನೆ 
ಯನ್ನು ದ್ರಾವಿಡ ಚಳುವಳಿ ಹೇಗೆ ಗ್ರಹಿಸಿತು ಮತ್ತು 
ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು 
ಬಯಸಿತು. ಎಂಬುದರ ಬಗ್ಗೆಯೇ ಈ ಲೇಖನ 
ಉದ್ದೇಶಿಸಿದೆ. 


ಹೆರಿಯಾರ*ರವರ ಚಿಂತನೆ 


1924ರಲ್ಲಿ ಕಾಂಗ್ರೆಸ್‌ನೊಂದಿಗೆ ಸಂಬಂಧ ಕಡಿದು 
ಕೊಂಡ ನಂತರ ಭಾವೋದ್ರೇಕದ ಭಾಷಣವನ್ನು ಬಿಟ್ಟು 
ಪೆರಿಯಸಾರ್‌ರವರು ತಮಿಳು ಸವಕಠಾಜದ ಧರ್ಮ, 


8 ಅಚಲ 


ಜಾತೀಯ ಅಂತಸ್ತುಗಳು ಮತ್ತು ಪಿತೃಪ್ಪಾಧಾನ್ಯತೆ 
ಯನ್ನು ಕುರಿತು ಮುಕ್ತವಾಗಿ ಗಟ್ಟಿಯಾಗಿ ಮಾತ 
ನಾಡಲು ಆರಂಭಿಸಿದರು. ಅವರ ಸಮಕಾಲೀನರಾದ 
ಗಾಂಧಿ ಮತ್ತು ಅವರ ಹಿಂದಿನವರಾದ ಸಿದ್ಧರು ಮತ್ತು 
ರಾಮಾನುಜಂರವರು ಸುಧಾರಣಾವಾದದ ಉತ್ಸಾಹ 
ಪನ್ನು ವಿರೋಧಿಸಿದರು; ಗತಕಾಲದ ತಮಿಳು 
ಸಂಸ್ಕೃತಿಯ ಎಲ್ಲ ಪ್ರತಿಗಾಮಿ ಅಂಶಗಳನ್ನು ಕೊಡವಿ 
ಹೊರಬರಬೇಕೆಂದು ಕರೆಯಿತ್ತರು. 


1928ರಲ್ಲಿ ನಡೆದ ದಕ್ಷಿಣ ಭಾರತದ ಸುಧಾರಣಾ 
ಸಮ್ಮೇಳನದಲ್ಲಿ ವಕಾತನಾಡುತಾ, ಈ ರೀತಿ ಹೇಳಿದರು : 
“ನನಗೆ ಸಾಮಾಜಿಕ ಸುಧಾರಣೆಯಲ್ಲಿ ಕ್ರಮೇಣವಾಗಿ 
ನಂಬಿಕೆ ಕುಸಿಯುತ್ತಿದೆ. ಕ್ರಾಂತಿಕಾರಿ ಬದಲಾವಣೆಯಲ್ಲಿ 
ನಂಬಿಕೆಯುಳ್ಳವರಿಗೆ, ಆತ್ಮಗೌರವ, ಸವಕಾನತೆ ಮತ್ತು 
ಪ್ರಗತಿಯನ್ನು ಬಯಸುವವರಿಗೆ ಇರುವ ಪರ್ಯಾಯ 
ಪರಿಹಾರವೊಂದೇ. ಅದು ಕೇವಲ ಸುಧಾರಣೆಯಲ್ಲ; 
ಆದರೆ ಸಾಂಪ್ರದಾಯಿಕ ರಚನೆಗಳನ್ನು ನಿರ್ನಾಮ 
ಮಾಡುವ ಹಾಗೂ ಕ್ರಾಂತಿಕಾರಕವಾದ ಪುನರ್ನಿವಾಣ 
ಮಾಡಬೇಕಾದ ಕಾರ್ಯವಾಗಿದೆ. 


ಈ ರೀತಿ ಸಂಪೂರ್ಣ ಕ್ರಾಂತಿಗಾಗಿ ಪೆರಿಯಾರ್‌ರವರ 
ಹಾತೊರೆಯುವಿಕೆ ಮಹಿಳಾ ಪ್ರಶ್ನೆಯನ್ನು ಕುರಿತ ಅವರ 
ದೃಷ್ಟಿಕೋನದಲ್ಲೂ ಪ್ರತಿಬಿಂಬಿತವಾಗುತ್ತದೆ. ಆತ್ಮ 
ಗೌರವ. ಚಳುವಳಿಯ ವ್ಯಾಪ್ತಿಯಲ್ಲಿಯೇ ಮಹಿಳಾ 
ವಿಮೋಚನೆಯ ಸಾಂಪ್ರದಾಯಿಕ ವಿಷಯಗಳಾದ 
ಮಹಿಳಾ ವಿವ್ಯಾಭ್ಮಾಸ, ವಿಧವಾ ವಿವಾಹ ಮುಂತಾದವು 
ಗಳಲ್ಲಿ ಕಾರ್ಶಪ್ರವೃತ್ತರಾಗಿದ್ದರೂ ಅವರು ಅಷ್ಟರಿಂದಲೇ 
ತೃಪ್ತರಾಗಲಿಲ್ಲ. ಈ ಚಳುವಳಿಗಳು ಯಶಸ್ವಿಯೆನಿ 
ಸಿದರೂ, ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದ ಪಿತೃಪ್ಪಾಧಾ 
ನ್ಯತೆಯನ್ನು ನಾಶ ಮಾಡುವಲ್ಲಿ ವಿಫಲವಾದವು, ಆದರೆ 
ಪೆರಿಯಾರ್‌ರವರು ಪಿತೃಪ್ರಾಧಾನ್ಯತೆಯ ಅಸ್ತಿಭಾರ 
ವಾದ ಏಕಪತಿ ವಿವಾಹದ ಕುಟುಂಬ ಹೆಣ್ಣಿನ ಮೇಲೆ 
ವಿಧಿಸಿರುವ ಪಾತಿವ್ರತ್ಯದ ಸೂತ್ರಗಳನ್ನು ಕುರಿತು ಪ್ರಶ್ನಿ 
ಸಿದರು, ಮಹಿಳಾ ವಿದ್ಯಾಭ್ಯಾಸವನ್ನು ಕುರಿತು ಪ್ರಚಾರ 


ಮಾಡುವಾಗಲೂ ಅವರ ಮುಖ್ಯ ಪ್ರಹಾರ ಪಿತೃ 
ಪ್ರಾಧಾನ್ಯತೆಯ ರಚನೆಯ ವಿರುದ್ಧವೇ ಆಗಿತ್ತು. 
ಮಹಿಳೆಯರಿಗೆ ನೀಡುತ್ತಿರುವ ವಿಡ್ಯಾಭ್ಯಾಸದ ಗುಣ 
ಮಟ್ಟ ಅಂದಿನಿಂದ ಇಂದಿನವರೆಗೂ ಅವಳನ್ನು ಒಬ್ಬ 
ಸುಶಿಕ್ಷಿತ ಗೃಹಿಣಿಯನ್ನುಗಿ ತಯಾರು ಮಾಡುವುದೇ 
ಆಗಿದ. ಮಹಿಳಾ ವಿದ್ಯಾಭ್ಯಾಸವೆನ್ನುವುದು. "ಅರ್ಹ? 
ಗಂಡನನ್ನು ಪಡೆಯುವ ಜಾಹೀರಾತಾಗಿದೆ. ಮಹಿಳಾ 
ವಿದ್ಯಾಭ್ಯಾಸವು ಮಹಿಳೆಯರಿಗೆ ಉದ್ಯೋಗದ ಅವಕಾಶ 
ಗಳನ್ನು ನೀಡಿ ಅವರನ್ನು ಆರ್ಥಿಕವಾಗಿ ಸ್ವತಂತ್ರ ವ್ಯಕ್ತಿ 
ಗಳನ್ನುಗಿಸಬೇಕೆಬ ಉದ್ದೇಶ ಹೊಂದಿರಬೇಕೆಂದು 
ವಾದಿಸುತ್ತಿದ್ದರು. 


ಪಿತೃಪ್ರಾಧಾನ್ಯತೆಯನ್ನು ಉಳಿಸುವ, ಸ್ಥಿರಗೊಳಿಸುವ 
ಬಹುಮುಖ್ಯ ಅಂಶಗಳೆಂದರೆ ಮದುವೆ ಮತ್ತು ಕುಟುಂಬ 
ಗಳೇ ಆಗಿವೆ. ವಿವಾಹ ಸಂಸ್ಥೆಯಿಂದ ಹೆಣ್ಣು ಪುರುಷನ 
ಆಸ್ತಿಯ ಭಾಗವಾಗುವುದರಿಂದ ಆಈ ಸಂಸ್ಥೆಯನ್ನೇ 
ನಿಷೇಧಿಸಬೇಕು ಎಂಬುದು ಅವರು ಪ್ರತಿಪಾದಿಸಿದ ಬಹು 


ಮುಖ್ಯ ಅಂಶ. 


1948ರಲ್ಲಿ ಮದ್ರಾಸ್‌ನ ವಿಕ್ಟೋರಿಯಾ 
ಹಾಲ್‌ನಲ್ಲಿ ಮಹಿಳೆಯರ ಸಭೆಯನ್ನುದ್ದೇಶಿಸಿ ಮಾತ 
ನಾಡಿದರು : “ಗಂಡ-ಹೆಂಡತಿಯರ ಸಂಬಂಧದ ಪರಿ 
ಕಲ್ಪನೆಯೇ ಒಂದು ರೀತಿಯ ಒಡೆಯ ಗುಲಾಮರ 
ಸಂಬಂಧದಂತೆ. ವಿವಾಹ ದರ್ಶನದ ಮಂಖ್ಯ ಸೂತ್ರವೇ 
ಹೆಣ್ಣಿನ ದಾಸ್ಯವನ್ನು ಹೆಚ್ಚು ಒತ್ತಾಯವೂರ್ವಕವಾಗಿ 
ಸ್ಮಾಪಿಸುವಂಥಹುದುಂ. ಮನುಷ್ಯರು ಮಾತ್ರ ಒಂದು 
ಗಂಡು-ಒಂದು ಹೆಣ್ಣು ಎಂಬಂತಹ ಸೂತ್ರವನ್ನು ಯಾಕೆ 
ಹೊಂದಿರಬೇಕು. ಇಂತಹ ವಿವಾಹಗಳಿಂದ ಮತ್ತು 
ಪುರುಷರಿಂದ ಮಹಿಳೆಯರು ವಿಮುಕ್ತಿ ಪಡೆಯದ 
ಹೊರತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆ 
ಯುವುದಿಲ್ಲ.” 


ವಿವಾಹವನ್ನು ಒಂದು ಸಂಸ್ಥೆಯಾಗಿ ಪೆರಿಯಾರ್‌ 
ರವರು ಒಪ್ಪದಿದ್ದರೂ, ಸಮಾಜ ಸಮ್ಮತವಾದ ಒಂದು 
ರೀತಿಯ ಸಾಂಪ್ರದಾಯಿಕವಾದ ವಿವಾಹ ಸಂಬಂಧವನ್ನು 
ಆವರು ಪ್ರತಿಪಾದಿಸಿವರು. ಆದರೆ ಬಹುಮುಖ್ಯವಾಗಿ 
ವಿವಾಹಕ್ಕೆ ಸಂಬಂಧಿಸಿದ ಆಚರಣೆಗಳನ್ನು, ಧಾರ್ಮಿಕ 
ವಿಧಿಗಳನ್ನು ವಿರೋಧಿಸಿದರು. ವಧುವಿನ ಕೊರಳಿಗೆ 
' ತಾಳಿಕಟ್ಟುವುದನ್ನು ವಿರೋಧಿಸಿದರು. ಅದು ಹೆಣ್ಣಿನ 
ಬಂಧನದ ಸೂಚಕ ಎಂದು ಭಾವಿಸಿದರು. ' ಹಿರಿಯರು 


ನಿರ್ಧರಿಸುವ ವಿವಾಹಗಳನ್ನು ವಿರೋಧಿಸಿದ ಪೆರಿಯಾರ್‌ 
ರವರು ಪ್ರೇಮವಿವಾಹವನ್ನು ಬೆಂಬಲಿಸಿದರು. 


ಪೆರಿಯಾರ್‌ರವರು ಪ್ರಶ್ನಿಸಿದ ಮತ್ತೊಂದು ಮುಖ್ಯ 
ವಿಷಯವೆಂದರೆ, ಹೆಣ್ಣಿನ *ಪಾತಿವ್ರತ್ಕ'. ಈ ಪಾತಿವ್ರ- 
ತೃದ ಪರಿಕಲ್ಪನೆಯೆ ಹೆಣ್ಣಿನ ಸ್ವಾತಂತ್ರ್ಯವನ್ನು, ಮುಕ್ತ 
ವೈಚಾರಿಕತೆಯನ್ನು ದಮನಮಾಡಿ ಅವರನ್ನು ತೊತ್ತು 
ಗಳನ್ನಾಗಿ ಪರಿವರ್ತಿಸಿದೆ. ತಮಿಳು ಪ್ರರಾಣಗ್ರಂಥಗಳಾದ 
*ಶಿಲಪ್ಪಧಿಕಾರಂ' ಮತ್ತು *ತಿರುಕ್ಕುರಳ್‌ಗಳಂ 
ಪಾತಿವ್ರತ್ಯವನ್ನು ಹೆಣ್ಣಿನ ಅವಶ್ಯಕ ಗುಣವಾಗಿ ಚಿತ್ರಿಸಿರು 
ಪ್ರದಸ್ಮು ಪೆರಿಯಾರ್‌ರವರು ಕಟುವಾಗಿ ಟೀಕಿಸಿದ್ದಾರೆ. 
ಬಹುಪಶಿತ್ವ ಮತ್ತು ವಿವಾಹ ವಿಚ್ಛೇದನಗಳು ಮಹಿಳೆ 
ಯರ ಶೋಷಣೆಗೆ ಪರಿಹಾರವಾಗಬಲ್ಲುವು ಎಂದು 
ಸೂಚಿಸುತ್ತಾರೆ. ವಿವಾಹವಿಚ್ಛೇದನದ ಕಾಯಿದೆಯನ್ನು 
ಮಾಡಬೇಕೆಂದು ಒತ್ತಾಯಿಸಿದುದರ ಜೊತೆಗೆ ಕಡ್ಡಾಯ 
ವಾಗಿ ಎಲ್ಲಾ ಮದುವೆಗಳನ್ನು ರಿಜಿಸ್ಟರ್‌ ಮಾಡಿಸ 
ಬೇಕೆಂದು ಒತ್ತಾಯಿಸಿದರು. 


ಮದುವೆ ಮತ್ತು ಪಾತಿವ್ರತ್ಯವು ಬಹುಮಾಖ್ಯವಾದ 
ಪಿತೃಪ್ರಾಧಾನ್ಯ ಸಂಸ್ಥೆ ಗಳಾಡರೂ, ಖತೃಪಾಧಾನ್ಮತೆಯ 
ಗುಣವನ್ನು ಭಾಷೆ, ಸಾಹಿತ್ಯ, ಲಿಂಗಾಧಾರಿತ ಸಾವಕಾಜೀ 
ಕರಣ ಮುಂತಾದ ಕ್ಷೇತ್ರಗಳಲ್ಲಿ ಅಂತರ್ಗತವಾಗಿರುವು 
ದನ್ನು ಕಾಣಬಹುದಾಗಿದೆ, ಎಂದು ಹೇಳುತ್ತಿದ್ದ 
ಪೆರಿಯಾರ್‌ರವರು ತಮ್ಮ ಬರವಣಿಗೆಗಳಲ್ಲಿ ಮತ್ತು ' 
ಭಾಷಣಗಳಲ್ಲಿ ತಮಿಳು ಭಾಷೆಯ ದೌರ್ಬಲ್ಯವನ್ನು 
ಕುರಿತು ಹೇಳುತ್ತಿದ್ದರು. *ವಿಧವೆ' ಮತ್ತು "ವೇಶ್ಯೆ 
ಪದಗಳಿಗೆ ಪುರುಷಲಿಂಗ ಸೂಚಿ ಪದಗಳು ತಮಿಳು ಭಾಷೆ 
ಯಲ್ಲಿ ಇಲ್ಲವೆನ್ನುವುದನ್ನು ತುಚ್ಚ ಮನೋಭಾವದಿಂದ 
ಗಮನಿಸಿ *ವಿಧವನ್‌' ಮತ್ತು *ವಿಭಾಚರನ್‌” ಎಂಬ 
ಪದಗಳನ್ನು ರೂಪಿಸಿ ಬಳಕೆಗೆ ತಂದರು. 


ಆತ್ಮಗೌರವ ಚಳುವಳಿಯ ಚಟುನಟಿಕೆಗಳು 


ಆತ್ಮಗೌರವ ಚಳುವಳಿಯ ಚಟುವಟಿಕೆಗಳಲ್ಲಿ ಬಹು 
ಮುಖ್ಯವಾದುದು ವಿವಾಹಪದ್ಧ ತಿಯನ್ನು, ಸ ಅತ್ಯಂತ ಸರಳ 
ಗೊಳಿಸಿದುದುಂ ಮತ್ತು ಹಿಂದೂ ಶಾಸ್ತ್ರವಿಧಿಗಳಿಂದ 
ಮುಕ್ತಗೊಳಿಸಿದುದೂ ಆಗಿದೆ. ಆತ್ಮಗೌರವ ಮದುವೆ 
ಗಳನ್ನು 1928ರಿಂದ ನಂತರದಲ್ಲಿ ಹಲವಾರು ಕಡೆಗಳಲ್ಲಿ 
ಬ್ರಾಹ್ಮಣೇತರ ಸಮುದಾಯದಲ್ಲಿ ನಡೆಸಲಾಯಿತು. ಈ 


ಅಚಲ 9 


ಮದುವೆಗಳು ಅಂತರ್ಜಾತೀಯ ವಿವಾಹಗಳು ವಿಧವಾ 
ಮರುವಿವಾಹ ಹಾಗೂ .ಹಿರಿಯರ ಒಪ್ಪಿಗೆಯ ವಿವಾಹ 
ಗಳೂ ಇದರಲ್ಲಿ ಸೇರಿದ್ದವು. ಬ್ರಾಹ್ಮಣ ಪುರೋಹಿತ 
ರಿಲ್ಲದೆ, ಶಾಸ್ತ್ರ ಮಂತ್ರಗಳಿಲ್ಲದೆ ಈ ವಿವಾಹಗಳು ನಡೆಯು 
ತಿದ್ದವು. *ತಾಳಿ'ಯನ್ನು ಕಟ್ಟುವ ಪ ಸತಿಯನ್ನು ಇಲ್ಲಿ 
ಕೈಬಿಡಲಾಯಿತು. ರಾಹುಕಾಲದಲ್ಲಿ, ಮಧ್ಯರಾತ್ರಿಯಲ್ಲಿ 
ಮದುವೆಯನ್ನು ನಡೆಸಲಾಗುತ್ತಿತ್ತು. 


ಆತ್ಮಗೌರವ ಚಳುವಳಿಯ ಮತ್ತೊಂದು ಬಹುಮುಖ್ಯ 
ಚಟುವಟಿಕೆಯೆಂದರೆ ಮಹಿಳಾ ಸಮ್ಮೇಳನಗಳನ್ನು 
ವ್ಯವಸ್ಥೆ ಗೊಳಿಸುವುದು. ಮೊದಲ ಆತ್ಮಗೌರವ ಸಮ್ಮೇಳ 
ನವು 1929ರಲ್ಲಿ ಚೆಂಗಲ್‌ಪೇಟೆ (ಮದರಾಸ' ಬಳಿ) 
ಯಲ್ಲಿ ನಡೆಯಿತು. ಈ ಸಮ್ಮೇಳನದಲ್ಲಿ ಉಳಿದ ವಿಷಯ 
ಗಳ ಜೊತೆಯಲ್ಲಿ ಶಾಸ್ತ್ರ ವಿಧಿಗಳನ್ನು ಕುರಿತೂ ಚರ್ಚಿಸ 
ಲಾಯಿತು. ಎರಡನೆಯ ಸಮ್ಮೇಳನವು 1930ರಲ್ಲಿ 
ಈರೋಡ್‌ನಲ್ಲಿ ನಡೆಯಿತು. ಮಹಿಳೆಯರ ವಿಮೋಚನೆ 
ಮಹಿಳೆಯರ ಸಂಘಟಿತ ಹೋರಾಟದಿಂದ ಮಾತ್ರವೇ 
ಸಾಧ್ಯ ಎಂಬುದನ್ನು ಪೆರಿಯಾರ್‌ರವರು ಒತ್ತಿ ಹೇಳು 


ತ್ತಿದ್ದರು. ಈ ಸಮ್ಮೇಳನಗಳಲ್ಲಿ ಸಮರ್ಥವಾಗಿ ಕಾರ್ಯ 


ನಿರ್ವಹಿಸಿದ, ನೇತೃತ್ತ ಕೈ ವಹಿಸಿದ ಹಲವಾರು ನಾಯಕಿಯ 
ಮು 


ರನ್ನು ನಾವು ಕಾಣುತ್ತೇವೆ. 

ಈ ಎಲ್ಲ ವಿಷಯಗಳ ಚರ್ಚೆಯ ನಂತರವೂ ಆತ್ಮ 
ಗೌರವ ಚಳುವಳಿಯ ಪ್ರಭಾವ, ಪರಿಣಾಮಗಳು ಎಲ್ಲ 
ಕಡೆಗಳಲ್ಲೂ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇರಲಿಲ್ಲ, 
ಪಿತೃಪ್ರಾಧಾನ್ಯತೆಯ ವಿರುದ್ಧದ ಹೋರಾಟವು ಜಳು-_ 
ವಳಿಯ ಕಡೆಯ ದಿನಗಳಲ್ಲಿ ತುಂಬ ದುರ್ಬಲವಾಗಿತ್ತು. 


ಚಳುವಳಿಯ ಆರಂಭದಲ್ಲಿ ಮಹಿಳೆಯರನ್ನು “ಸಂಗಾತಿ? 
ಗಳೇ ಎಂದು ಸಂಭೋದಿಸಲಾಗುತ್ತಿತ್ತು. 1944ರ 
ನಂತರದಲ್ಲಿ ಮಹಿಳಾ ಕಾರ್ಯಕರ್ತರನ್ನು “ಭಗಿನಿ? 


ಹಾಗೂ *ಮಾತೆ'ಯರೇ ಎಂದು ಸಂಭೋದಿಸುವುದು 
ರೂಢಿಗೆ ಬಂತು. ಮಹಿಳೆಯರನ್ನು ಅವರ ತಂದೆಯ 
ಹಾಗೂ ಗಂಡಂದಿರ ಸಾಧನೆಯೊಂದಿಗೆ ಗುರುತಿಸುವುದು 
ರೂಢಿಯಲ್ಲಿ ಬಂತು. 1945ರಲ್ಲಿ ತಿರುಚಿನಾಪಲ್ಲಿಯಲ್ಲಿ 
ನಡೆದ ದ್ರಾವಿಡ ಚಳುವಳಿಯ ಸಮ್ಮೇಳನದಲ್ಲಿ ಮಹಿಳೆ 
ಯರನ್ನು ಕುರಿತು ಒಂದೇ ಒಂದು ಅಂಶವನ್ನೂ ಚರ್ಚಿಸ 
ಲಿಲ್ಲ. 9 


ಕಾರಾ ವ ಪ_್ಠಈಎ. ಎ, ಣು, ಎಟಿ 


ಚರಿತೆಯಲ್ಲಿ... 
ಈ. ಹೆ 

ಆಗ್ನೊಡೈಸ್‌ (ಕ್ರ೧೦6100) ಕ್ರಿಸ್ತ ಪೂರ್ವ 
ನಾಲ್ಕನೇ ಶತಮಾನದಲ್ಲಿದ್ದ ಗ್ರೀಕ್‌ ಮಹಿಳೆ. ಈಕೆ 
ಪುರಂಷರಿಗಪ್ಪೆ ಮೀಸಲಿದ್ದ ಪ್ರಸಿದ್ಧ ವೈದ್ಯ ಹೀರೋ. 
ಫಿಲಸ್‌ (Herophilos)ನ ತರಗತಿಗಳಿಗೆ ಗಂಡು 
ವೇಷದಲ್ಲಿ ಪ್ರವೇಶಿಸಿ ವೈದ್ಯಶಾಸ್ತ್ರವನ್ನು ಕಲಿತಳು. 
ನಂತರ ಪುರುಷ ವೇಷದಲ್ಲಿಯೇ ನಿಜಲಿಂಗವನ್ನು ಮರೆ 
ಮಾಚಿಕೊಂಡು "ಸ್ತ್ರೀ ತಜ್ಞ'ಳುಗಿ ತನ್ನ ವೈದ್ಯ ವೃತ್ತಿ 
ಯನ್ನು ಪ್ರಾರಂಭಿಸಿದಳು. ಈಕೆಯ ಪ್ರಸಿದ್ಧಿಯನ್ನು 
ಕಂಡು ಕರುಬಿದ ವೈದ್ಯರು, "ಸ್ತ್ರೀಯರನ್ನು ಕೆಡಿಸುತ್ತಿ 
ದ್ದಾನೆ” ಎಂಬ ಆರೋಪ ಹೊರಿಸಿ ವಿಚಾರಣೆಗೆ ಎಳೆದಾಗ, 
ಆಗ್ನೊಡೈಸ್‌ ತನ್ನ ಜೀವ ಉಳಿಸಿಕೊಳ್ಳಲು ತಾನು ಹೆಣ್ಣು 
ಎಂಬುದನ್ನು ಬಯಲು ವಠಾಡಲೇಬೇಕಾಯಿತು. ನಿಜ 
ಸ್ಮತಿ ಹೊರಬಿದ್ದೊಡನೆ "ಸ್ವ್ರೀಯರನ್ನು ಕೆಡಿಸುವ' 
ಆರೋಪ ಏನೋ ಕಳಚಿಕೊಂಡಿತು, ಆದರೆ ಅವಳೆದುರು 
ಹೊಸ ಫಿರ್ಯಾದೆ ನಿಂತಿತ್ತು, ಕಾನೂನಿನ ಪ್ರಕಾರ 
ಪುರುಷರಿಗಷ್ಟೇ ಮೀಸಲಿದ್ದ ವೃತ್ತಿಯನ್ನು , ಕೈಗೊಂಡ 
ಅಖಂಡ ಅಪರಾಧದ ಅಪಾದನೆ! -ನೇವಿಂಚೆಂದ್ರ 
10 ಆಚಲ 


ತನ್ನ ಕೆಲಸದಿಂದ -ಒಂದು ದಿನ ಕೂಡಾ ರಜೆ ತೆಗೆದು 
ಕೊಳ್ಳದ ಏಕೈಕ ವ್ಯಕ್ತಿ 

ಸಾವಕ್‌ ಪಟೇಲ್‌ ಎಂಬಾಕೆ. ಈಕೆ ಜವಕ್‌ಶೆಡ್‌ಪುರದ 
ಲೊಯಲಾ ಶಾಲೆಯ ಪ್ರಾಧ್ಯಾಪಕಿ. ತನ್ನ 34 ವರ್ಷದ 
ಉದ್ಯೋಗದಲ್ಲಿ ಒಮ್ಮೆ ಕೂಡಾ ರಜಿ ತೆಗೆದುಕೊಂಡಿಲ್ಲ, 

ರ ರ ರೆ ರೆ 

ಬಿ. ಎ. ಪರೀಕ್ಷೆಯಲ್ಲಿ ಪಾಸುವಣಡಿದ ಭಾರತದ ಮೊಟ್ಟ ಕ 
ಮೊದಲ ಮಹಿಳೆಯರು ಕದಂಬಿನಿ ಗಂಗೂಲಿ ಮತ್ತು 
ಚಂದ್ರಮುಖಿ ಬಸು. ಇವರು 1883ರಲ್ಲಿ ಕಲಕತ್ತಾ ವಿಶ್ವ 
ವಿದ್ಯಾಲಯದಿಂದ ಪದವೀಧರರಾದರು. ಚಂದ್ರಮುಖಿ 
1884ರಲ್ಲಿ ಇಂಗ್ಲಿಷ್‌ನಲ್ಲಿ ಎಂ. ಎ. ವಾಡಿ ಮೊಟ್ಟ 
ಮೊದಲ ಮಹಿಳಾ ಸ್ನಾತಕೋತ್ತರ ಪದವೀಧರಳಾದಳು. 
ಕದಂಬಿನಿ ವೈದ್ಯಶಾಸ್ತ್ರವನು ಓದಿ ಡಿಪ್ಲೊವಕಾ ಪಡೆದು, 
1888ರಲ್ಲಿ ಮೊಟ್ಟ ಮೊದಲ ಮಹಿಳಾ ವೈದ್ಯ ಳಾದಳು. 
ಕಲಕತ್ತೆಯ ಈಡನ್‌ ಆಸ್ಪತ್ರೆಯಲ್ಲಿ ಈಕೆ ದುಡಿದಳು. 
ಮೊಟ್ಟ ಮೊದಲ ವೈದ್ಯಶಾಸ್ತ್ರದ ಪದವೀಧರೆಯರು, 
ಬಿದ್ದುಮಂಖ ಬೋಸ್‌ ಹಾಗೂ ಮೇರಿ ವರ್ಜೀನಿಯಾ 
ಮಿಟರ್‌: ಇವರು 1889ರಲ್ಲಿ ಕಲ್ಕತ್ತೆಯಿಂದ ಪದವೀಧರ 
ರಾದರು. 3 9 


ಸೀರೆಯಲ್ಲಿ ನಿಕ್ಕಿಕೊಂಡವರು 


— ನೇಮಿಚಂದ್ರ 


TN TN 


ಹೆಣ್ಣಿ ಗೆ ನೀಳ ಜಡೆ, ಮೈ ಶುಂಬಾ ಸೀರೆ ಸುಂದರ 
ವೆಂದು 'ಸಾವಣನ್ಯ ಅನಿಸಿಕೆ. yO ಸೌಂದರ್ಯದ ಕಲ್ಪನೆ 
ಬಹಳಷ್ಟು ಸ್ತ್ರೀಯರ ಅಭಿರುಚಿಯನ್ನು ಸೀಮಿತಗೊಳಿ 
ಸಿರುವುದೂ ಉಂಟು. ಆದರೆ ಗಮನಿಸಿದ್ದೀರಾ, 
ಸ್ತ್ರೀಯರ ಉಡುಪು ಎಷ್ಟು ಅಸುರಕ್ಷಿತವಿದೆ ಎಂದು. 
ಸೀರೆ ಭಾರತೀಯ ನಾರಿಗೆ ಭೂಷಣ, ಸೀರೆಯಷ್ಟು 
ಸುಂದರವಾದ ಉಡುಪು ಮತ್ತೊಂದಿಲ್ಲ ಅನ್ನುವುದು 
ಸಾಮಾನ್ಯ ಅನಿಸಿಕೆ. ಒಂದು ರೀತಿಯಲ್ಲಿ ಸೀರೆಯ 
ಸೊಗಸು ಇರುವುದೇ, ಅದರ ವಿವಿಧ ಬಗೆಯಲ್ಲಿ ಉಡುವ 
ಸಾಧ್ಯತೆಯಿಂದ. ಮೈ ತುಂಬಾ ಸೆರಗು ಹೊದ್ದು 
ಉಡಬಹುದಾದಂತೆ, ಮುಕ್ಕಾಲು' ಪಾಲು ತೆರೆದೂ 
ಉಡಬಹಂದಾದ ಸಾಧ್ಯತೆ ಇನ್ನಾವ ಉಡುಪಿಗಿದೆ ? 
ಬಹುಶಃ ನಾಜೂಕಾಗಿ, ಸುಂದರವಾಗಿ ಮದುವೆ. 
ಮುಂಜಿಗೆ ಹೋಗಿ ಬರಲು ಸೀರೆ ಸೊಗಸು. ಆದರೆ 
ಆಡಿಗೆ ಮನೆಯಲ್ಲಿ, ಹೊಲದಲ್ಲಿ, ಕಾರ್ಪಾನೆಯಲ್ಲಿ 
ಯಂತ್ರಗಳೊಡನೆ ದುಡಿವ ಮಹಿಳೆಗೆ ಮೊಳ ಮೊಳ 
ಸೀರೆ, ಹಾರಿ ನಿಲ್ಲುವ ಸೆರಗು, 'ನೆರಿಗೆ ಅಪಾಯಕಾರಿ 
ಅನ್ನದಿದ್ದರು ಅನಾನುಕೂಲವಂತೂ ಖಂಡಿತಾ ಹೌದು. 
ಈ ಸೀರೆ ಉಟ್ಟು ಹಿಮಾಲಯ ಏರುವುದು ಬೇಡ, 
ಕಡೆಗೆ ಬಿ.ಟಿ.ಎಸ್‌. ಗೆ ಹಾರಿ ಜಿಗಿಯಲೂ ತೊಡಕಾದದ್ದು 
ಅನುಭವಕ್ಕೆ ಬಂದಿಲ್ಲವೆ? ಸ್ತ್ರೀಯರಿಗೆ ಇಂಥಾ 
ಫಜೀತಿ ಶಯ” ಉಡುಪನ್ನು ಅಂಟಿಸುವಲ್ಲಿ ನಮ್ಮ ಸವಕಾಜ 
ಸ್ತ್ರೀಯರ ದೈಹಿಕ ಚಟುವಟಿಕೆಗಳನ್ನು ಮುದುಡಿಡಲು 
ಬಯಸಿತ್ತೆ, ಎಂಬ ಗುಮಾನಿ. ಉತ್ತರ ಭಾರತದ 
ಸಲ್ವಾರ್‌-ಕಮಾಜ್‌" ಇಂಥಾ ಅನುನುಕೂಲಗಳಿಂದ 
ತಪ್ಪಿಸಿಕೊಂಡಿದ್ದರೂ, ಅದರೊಡನೆ ಸಂಪ್ರದಾಯದ 
ಪ್ರಕಾರ ಅರ್ಧ ಸೀರೆಯಷ್ಟು ದುಪ್ಪಟ್ಟ ಹೊಡೆಯುವ, 
ಹಿರಿಯರೆದುರು, ಪರಪುರಂಷರೆದುರು ಅದನ್ನು ಎಳೆ 
ದೆಳೆದು ತಲೆ ಮೇಲೆ ನಿಲ್ಲಿಸಿಕೊಳ್ಳು: ವ ಫಜೀತಿ ಸಲ್ವಾ ರ್‌_ 
ಕವಿಣಜಿನ ಲಾಭಗಳನ್ನೆಲ್ಲ ಸೊನ್ನೆ ಯಾಗಿಸಬಲುದು. 
ಇತ್ತೀಚೆಗೆ ರೈಲು ಪ್ರಯಾಣದಲ್ಲಿ ಮೂರನೆ ಬರ್ತ್‌ 
ಮೇಲೆ ಏರಿದ್ದ. ಮಹಿಳೆಯ ದುಪ್ಪಟ್ಟ, ಮೇಲಿನ ಫ್ಯಾನಿಗೆ 


ಸಿಕ್ಕಿಕೊಂಡು ಅವಳಿಗೆ ನೇಣಾಗುವುದರಲ್ಲಿತ್ತು. ದ್ವಿಚಕ್ರ 
ವಾಹನಗಳಲ್ಲಿ ಸೀರೆ ಸಿಕ್ಕಿಕೊಂಡು. ಬಿದ್ದವರ ಲೆಖ್ಬ 


ಇರಲಾರದು. ಆಡಿಗೆ ಮನೆಯಲ್ಲಿ ಸೀರೆ-ದುಪ್ಪಟ್ಟ 
ಗಳಿಂದ ಆದ ಅಪಘಾತಗಳ ಸಂಖ್ಯೆ ಕಡಿಮೆಯದಲ್ಲ. 
ಸಾಲದ್ದಕ್ಕೆ ಉದ್ದನೆಯ ಕ ಭಾರತೀಯ 


ಮಹಿಳೆಯ ಸೌಂದರ್ಯದ ಪರಾಕಾಷ್ಠೆ ಎಂದು "ನಾಗ 
ವೇಣಿ” *ನೀಳವೇಣಿ'ಗಳನು ಹಾಡಿ ಹೊಗಳುವ, 
ಹೆಂಗಸರು ಕೂದಲಿಗೆ ಕತ್ತರಿ € ತಾಗಿಸುವುದೂ ಅಪಶಕುನ 
ಎಂಬ ಸಂಪ್ರದಾಯಗಳು ಜೇರೆ ಇದೆ, ಸೂಕ್ಷ್ಮ 
ನಿರ್ಬಂಧನಗಳಂತೆ. ಇತ್ತೀಚಿಗೆ ಜಯಪುರದ ವೈ ೈದ್ಯ ರಃ 
ಹೊಲಗಳಲ್ಲಿ ದುಡಿವ ಹೆಂಗಸರ ಉದ್ದ ನೆಯ ಟರ 
ಯಂತ್ರಗಳಲ್ಲಿ ಸಿಕ್ಕಿಕೊಂಡು ಕೂದಲು ಜರ್ಮದ ಸಮೇತ 
ತಲೆಯಿಂದ ಕಿತ್ತುಬಂದಿರುವ ಯಥೇಚ್ಛ ಸಂದರ್ಭಗಳನ್ನು” 
ವಿವರಿಸಿದ್ದಾರೆ. ಒಂದೇ ತಿಂಗಳು ಐವರು ಮಹಿಳೆಯರು. 
ಇಂಥಾ ಅಪಘಾತಗಳಿಗೆ 'ಒಳಗಾಗಿ, ಜಯಪುರದ ಎಸ್‌" 
ಎಮ್‌.ಎಸ್‌, ಆಸ್ಪತ್ರಗೆ ದಾಖಲಾದರು. `ಇಂಥಹೆಡೀ 
ಕೇಸುಗಳು ಬೇರೆ 'ಠಾಜ್ಯದಿಂದಲೂ ತಿಳಿದು ಚೌತಿ: 
ಕೂದಲು ತಲೆಬುರುಡೆಯಿಂದ ಕಿತ್ತು ಬರುಪ ಳಳ 
ಸಂದರ್ಭದಲ್ಲಿ, ಇಂಥಾ ರಕ್ತಸ್ರಾವ ಪ ನಾತಿ ಸೂ, 
ಆಗಿರುತ್ತದೆ. 


ಬ 
ಡಿ 
ak 


ಎಲ್ಲಿಯೋ ನಮ್ಮ ಶಠವಕಾನಗಳ , ಸೌಂದರ್ಯ 

ಪ್ರಜ್ಞೆಯ ಕಲ್ಪನೆ ಕೊಂಚ ಬದಲಾಗಭೇಕ್ಷೇನ್ಫೋ, ಹ 
ಸುತ್ತ ದ ಕಡೆಯ ಪ ಪಕ್ಷ ದುಡಿತದ ಸತು, ದ 
ಯಲ್ಲಿ ಕುಳಿತು ಮಾಡುವ ಅಚ್ಚು ಕಟ್ಟಿ ನ 
ಸಮಯದಲ್ಲೂ ದರೂ ಮಹಿಳೆಯರು ಸ ಸ 
ಗರ ಬಿಟ್ಟು ಉದ್ಯೊ €ಗಕ್ಕೆ ಅನ್ನುಕೂಲಕ್ಕರ್ರ ಉಡುಪನ್ನು... 
ಧರಿಸ ಬಹುದು. ಪುರುಷರ ಪ್ಯಾಂಟ್‌-ಶರ್ಟ್‌, ಸಾನು: 
ಎಷ್ಟು ಸುರಕ್ಷಿತ ನೋಡಿದ್ದೀರ? ಅಂದರೆ" ಹೇ: 
ಗಂಡಾಗಬೇಕೆಂಬ ಛಲವಲ್ಲ,' ಣ್‌ ಲ ಮನೆಗಳಲ್ಲಿ ದುಡು 
ಮಹಿಳೆಯ ಸ ಸುರಕ್ಷಣೆಯ ದ ಧೃಷ್ಟಿಯ ಯದ ನನ್ನು ಉಡುಪು 
ಒಂದಿಷ್ಟು ಬದಲಾದರೆ ಒಳ್ಳೆಯದ ದು. 


ಅಚ 15 


ಇ 


ಸಿಲಿಕಾನ್‌ ಸಿಕ್ಕಿಸಿಕೊಂಡವರು 


ಉಡುಪಿನ ಬಗ್ಗೆ ಇಷ್ಟು ಕತೆಯಾದರೆ, ಹೆಣ್ಣಿನ ದೇಹ 
ಸೌಂದರ್ಯದ ಬಗ್ಗೆಯಂತೂ ಕವಿಗಳ-ಕತೆಗಾರರ ಕಲ್ಪನೆ 
ದೇವರಿಗೇ ಪ್ರೀತಿ. ಕುಂಭನಿತಂಬ, ಕುಂಭ ಕುಚಗಳನ್ನು 
ಮೆಚ್ಚುವ ಕೂಚುಭಟ್ಟರು ಪ್ರಪಂಚದ ಎಲ್ಲೆಡೆಯಲ್ಲೂ 
ಇದ್ದಾರೆ. ಇಂಥಾ ಘನಸ್ತನಗಳನ್ನು ಹುಟ್ಟಿನಿಂದಲೇ 
ಪಡೆದು ಬರದ ಹೆಣ್ಣು. ತನ್ನಲ್ಲೇನೊ `ಅಂಗಊನತೆ? 
ಇದೆ ಎಂದು ಭಾವಿಸಿದರೂ ಅಚ್ಚರಿಯಲ್ಲ. ಪತ್ರಿಕೆಗಳಲ್ಲಿ 
ವೈದ್ಯರು ಉತ್ತರಿಸುವ ಅಂಕಣಗಳನ್ನು ನೋಡಿ, ಅರ್ಥ 
ಹುಡುಗಿಯರ ಪತ್ರಗಳು, “ನನ್ನ ಸ್ತನ ಸಣ್ಣದಿದೆ, 
ಹಿಗ್ಗಿಸುವ ಬಗೆ ಹೇಗೆ? ಎಂದು ಕೇಳುತ್ತವೆ. ಈ 
ವಿಪರೀತಡ ಕಾಳಜಿ ವಿದೇಶೀಯರಲ್ಲಿ ಸ್ತನದೊಳಗೆ 
"ಸಿಲಿಕಾನ್‌ ಚೀಲ'ವನ್ನು ಸಿಕ್ಕಿಸಿಕೊಳ್ಳುವಂತೆ: ಮಾಡಿತ್ತು 
ಇಂದು ಭಾರತದಲ್ಲೂ ಸಿಲಿಕಾನ್‌ ಚೀಲಗಳು ಸದ್ದಿಲ್ಲದೆ 
ಸ್ತನದೊಳಗಡಗುತ್ತಿವೆ. ಅಮೆರಿಕೆಯಲ್ಲಿ 20 ಲಕ್ಷ 
ಮಹಿಳೆಯರು ಶಸ್ತ್ರಕ್ರಿಯೆಗೆ ಒಳಗಾಗಿ, ಕೃತಕ ಚೀಲ 
ಗಳನ್ನು ಅಳವಡಿಸಿಕೊಂಡಿದ್ದಾರೆ ಎಂದರೆ ನಂಬಂಶ್ತೀರಾ? 
ಅಲ್ಲಿ ಪ್ಲಾಸ್ಟಿಕ್‌ ಸರ್ಜನ್ನರಿಗಿರುವ :ಬೇಡಿಕೆ ಬೇರಾರಿಗೂ 
ಇರಲಾರದೇನೋ. ಸಣ್ಣ ಸ್ತನಗಳು ತಟ್ಟನೆ ಸರಿಪಡಿಸ 
ಬೇಕಾದ ಅಂಗವಿಕಲತೆಯೋ, ಶೀಘ್ರ ಗುಣಪಡಿಸಬೇಕಾದ 
ರೋಗಪೋ ಎಂಬಂತೆ ಸಿಲಿಕಾನ್‌ ಚೀಲಗಳ ಪ್ರಚಾರ 
ನಡೆಯಿತು. ಇಂಥಾ ಪ್ರಚಾರಕ್ಕೆ ಅಧಿಕ ಸಂಖ್ಯೆಯಲ್ಲಿ 
ಮಹಿಳೆಯರು ಗುರಿಯಾದಂದು ವಿಷಾದ. 


ಆದರೆ ಎದೆಯೊಳಗೆ ಕುಳಿತ ಈ ಸಿಲಿಕಾನ್‌ ಚೀಲಗಳು 
"ಟೈವ್‌್‌ ಬಾಂಬ್‌'ಸಂತೆ ಎನ್ನುವವರಿದ್ದಾರೆ. ಅಮೆರಿ.- 
ಕೆಯ *"ಫೊಡ್‌ ಅಂಡ್‌ ಡ್ರಗ್‌? ಪ್ರಾಧಿಕಾರದ ವಿಜ್ಞಾನಿ 
ಗಳು, “ಮೆಮೆ” ಮತ್ತು "ರೆಪ್ಲಿಕಾನ್‌' ವಕಾದರಿಯ 
ಚೀಲಗಳು, ಪಾಲಿಯುರೇಥೇನಿನ ಮೇಲ್ಬದರನ್ನು ಪದೆ 
ದಿದ್ದು, ಈ ಪಾಲಿಯುರೇಥೇನ್‌ ದೇಹದೊಳಗೆ, TDA 
ಎಂಬ ವಸ್ತುವಾಗಿ ವಿಭಜಿಸಲ್ಪಡುತ್ತದೆ ಎಂದಿದ್ದಾರೆ. 
ಈ ರಸಾಯನ ಪ್ರಯೋಗಶಾಲೆಯಲ್ಲಿ ಇಲಿಗಳಲ್ಲಿ 
ಕ್ಯಾನ್ಸರ್‌ ತಗುಲಲು ಕಾರಣವಾಗಿದೆ. ಹೀಗಾಗಿ ಇಂಥಾ 
ಚೀಲಗಳನ್ನು ಪಡೆದ ಮಹಿಳೆಯರಿಗೆ ಕ್ಯಾನ್ಸ್‌ತ್‌ ಬರುವ 
ಸಾಧ್ಯತೆ, ಸಂಭವನೀಯತೆ ಹೆಚ್ಚಿದೆ ಎನ್ನಲಾಗಿದೆ. ಈ 
"ಮೆಮೆ' ಮತ್ತು "ರೆಪ್ಲಿಕಾನ್‌' ಚೀಲಗಳು, ಸಾವಕಾನ್ಯ 
ಸಿಲಿಕಾನ್‌ ಚೀಲಗಳಿಗಿಂತ ಹೆಚ್ಚು ಬೇರೆಯವಲ್ಲ. ಆದರೆ 


ಇವಕ್ಕೆ ಪಾಲಿಯುರೇಥೇನಿನ' ಒಂದು ಪದರು ಸೇರಿದೆ. 
ಹಳೆಯ ಸಿಲಿಕಾನ್‌ ಚೀಲಗಳು ಸುತ್ತಲಿನ ಸ್ತನದ 
ಆಂಗಾಂಶವನ್ನು ಬಿಗಿದುಕೊಂಡು ಗಟ್ಟಿಯಾಗಿಸುತ್ತಿದ್ದುದ 
ಲದೆ, ಕಾಲಕ್ರಮೇಣ ಸ್ತನದ ಅಕಾರವನ್ನು ಕೆಡಿಸುತ್ತಿದ್ದ 
ಪ್ರಸಂಗಗಳೂ ಉಂಟು. ಆದರೆ ಪಾಲಿಯುರೇಥೇನ್‌ 
ಪದರು ಇದನ್ನು ತಡೆಗಟ್ಟಿತು, ಹಾಗೂ ಸ್ತನಗಳಿಗೆ 
ಸ್ವಾಭಾವಿಕ ಮೃದು ಸ್ಪರ್ಶದ ಅನುಭವ ನೀಡಿತು. 
ಆದರೆ ದೇಹದೊಳಗೆ ಪ್ರವೇಶಿಸಿದ ಪಾಲಿಯುರೇಥೇನ್‌ 
ಮೇಲೆ, ದೇಹದ ನಿರೋಧಕ ವ್ಯವಸ್ಥೆಯ ಜೀವಕೋಶ 
ಗಳು ದಾಳಿ ಮಾಡಿ, ಅದನ್ನು ತುಂಡುತುಂಡಾಗಿಸಿ ನಾಶ 
ವಕಾಡುತ್ತವೆ. ಹೀಗಾಗಿ ಏಳೆಂಟು ವರ್ಷಗಳಲ್ಲಿ, ಶೇಕಡಾ 
10-30 ಪಾಲಿಯುರೇಥೇನ್‌ ವಸ್ತು ದೇಹದೊಳಗೆ 
ಮಾಯವಾಗುತ್ತದೆ. 


1960ರ ದಶಕದಲ್ಲಿ ಸಿಲಿಕಾನ್‌ ಚೀಲಗಳು ಸ್ತನಗಳನ್ನು 
ಪ್ರವೇಶಿಸಿದಾಗಲೇ ಅವುಗಳ ಸುರಕ್ಷಣೆಯ ಬಗ್ಗೆ ಅನೇಕ 
ಪ್ರಶ್ನೆಗಳೆದ್ದಿದ್ದವು. . ಅವನ್ನು ಪಡೆದ ಮಹಿಳೆಯರು 
(ಪುರುಷರೂ ಇದ್ದಾರೆ, ವಿಶಾಲ ಎದೆಯನ್ನು, ಉಬ್ಬಿದ: 
ಮಾಂಸಖಂಡಗಳನ್ನು ಸಿಲಿಕಾನ್‌ ಬಳಸಿ: ಪಡೆದವರು) 
ಅನೇಕ ತೊಂದರೆಗಳ ಬಗ್ಗೆ ದೂರು ಹೇಳಿದ್ದರು. ಈ 
ಚೀಲಗಳು. ಸ್ತನದಲ್ಲಿದ್ದರೆ, ಕ್ಯಾನ್ಸರ್‌ ರೋಗವನ್ನು” 
ಸೂಕ್ಷ್ಮ ಹಂತದಲ್ಲಿ, ಆರಂಭದಲ್ಲೇ ಪತ್ತೆಹಚ್ಚುವುದಕ್ಕೆ ` 
ತಡೆಯಾಗುವ, ತಡವಾಗುವ ಸಾಧ್ಯತೆಯೂ ಇದೆ. 
ಇಂಥೆಲ್ಲಾ ಹೊಸ ವೈದ್ಯಕೀಯ ಮವರಾಹಿತಿ, ಇದೀಗ 
ಸಿಲಿಕಾನ್‌ ಚೀಲ ಪಡೆದವರಲ್ಲಿ ಭಾರೀ ಭೀತಿ ಹುಟ್ಟಿಸಿದೆ. 
ಅಷ್ಟೇ ಅಲ್ಲ, ಈ ಚೀಲಗಳ ತಯಾರಕರನ್ನು ಕೋರ್ಟಿ 
ಗೆಳೆದವರಿದ್ದಾರೆ. ನ್ಯೂಯಾರ್ಕಿನ ಮಹಿಳೆಯೊಬ್ಬಳು 
ಪಾಲಿಯಂರೇಥೇನ್‌ ತನ್ನ ಸ್ತನದ ಕ್ಯಾನ್ಸರಿಗೆ ಕಾರಣ 
ಎಂದು ಸಾಧಿಸಿ, 45 ಲಕ್ಷ ಡಾಲರುಗಳನ್ನು ಪರಿಹಾರ_ 
ವಾಗಿ ಪಡೆದಿದ್ದಾಳೆ. 


ವೈದ್ಯರು ಮಾತ್ರ "ಇಷ್ಟೆಲ್ಲ ಗದ್ದಲ ಭಯದ ಅಗತ್ಯ 
ವಿಲ್ಲ, ಸಿಲಿಕಾನ್‌ ಪಡೆದವರೆಲ್ಲರಿಗೂ ಕ್ಯಾನ್ಸರ್‌ ಬರುವ, 
ಇಲ್ಲ ತೊಂದರೆಯಾಗುವ ಸಾಧ್ಯತೆ ಸಣ್ಣದು' ಎಂದು 
ಕೂಗುತ್ತಿದ್ದಾರೆ. ಸಾಧ್ಯತೆ ಎಷ್ಟೇ ಇರಲಿ, ಚಿಕ್ಕದಂ 
ಸುಂದರವೋ, ದೊಡ್ಡದು ಸುಂದರವೋ ತಲೆಕೆಡಿಸಿ 
ಕೊಳ್ಳುವುದೇಕೆ, ಕ್ಯಾನ್ಸರ್‌ ಅಂತೂ ಖಂಡಿತಾ ಸುಂದರ 
ವಲ್ಲ. 


ಅಚಲ 12 


ಹೈಡ್ರಾಲಿಕ್‌ ಲ್ಯಾಬ್‌ನಿಂದ ರೋಲಂ ಕಡೆಗೆ 


ಸೆ. ಉಷಾ 


"ನಮ್ಮ ಕನಸುಗಳಲ್ಲಿ ನೀವಿದ್ದಿರಿ' ಸಂಕಲನದ ಮೂಲಕ 
ಸಾಹಿತ್ಕಾಸಕ್ತರ ಗಮನ ಸೆಳೆದ ನೇಮಿಚಂದ್ರ ಪ್ರಾಮಾಣಿಕ 
ತಾತ್ವಿಕ ಬದ್ಧತೆಯ ಕತೆಗಾರ್ತಿ. 


ಇವರ ಎರಡನೆಯ ಕಥಾ ಸಂಕಲನ “ಮತ್ತೆ ಬರೆದ 
ಕಥೆಗಳು'ನಲ್ಲಿ ಆರು ಕತೆಗಳಿವೆ ಸ್ತ್ರೀವಾದಿ ನೆಲೆಯಲ್ಲಿ 
ಬರೆಯುವ ನೇಮಿಚಂದ್ರರ ಕಥೆಗಳಲ್ಲಷ್ಟೇ ಅಲ್ಲದೆ ಇತರ 
ಬರಹಗಳಲ್ಲೂ ಸ್ತ್ರೀವಾದದ ಬೇರೆ ಬೇರೆ: ಆಯಾಮಗಳಂ 
ತೆರೆದುಕೊಂಡಿದೆ. 


*ಮತ್ತೆ ಒರೆದ ಕಥೆಗಳು’ (ಕಥಾಸಂಕಲನ). 

ಲೇಖಕಿ : ನೇಮಿಚಂದ್ರ -. ಶ್ರೀಪ್ರಕಾಶನ, 

401, ವಿಜಯನಗರ ಎರಡನೇ ಹಂತ, ಬೆಂಗಳೂರು-40 
ಪುಟಗಳು-140 ಬೆಲೆ: ರೂ. 30, 1992 


ನೇಮಿಚಂದ್ರರ ಕತೆಗಳು ಸಾಂಪ್ರದಾಯಿಕ ಕೌಟಂಂಬಿಕ 
ಬದುಕಿಗೆ ಅದು ಎತ್ತಿ ಹಿಡಿಯುವ ವಕೌಲ್ಯಗಳಿಗೆ ಪಾತಾಳ 
ಗರಡಿ ಹಾಕಿ ನೋಡುತ್ತವೆ. ಬದಲಾಡ ಜೀವನದ ಹಿನ್ನೆ 
ಲೆಯಲ್ಲಿ ಬದಲಾಗದ ಮೌಲ್ಯಗಳನ್ನು ಹಿಂಜಿನೋಡಿ 
ಹೊಸ ಮೌಲ್ಯಗಳನ್ನು ನಿರ್ಮಿಸಿಕೊಳ್ಳುವ ಬದುಕನ್ನು 
ಚಿತ್ರಿಸುತ್ತವೆ. ಸ್ತ್ರೀ ಪ್ರರುಷ ಸಂಬಂಧಗಳನ್ನು ಆಧುನಿಕ 
ಬದುಕಿನ ಹಿನ್ನೆಲೆಯಲ್ಲಿ ಒರೆಗೆ ಹಚ್ಚುತ್ತವೆ. 


ಇವರ ಕತೆಗಳಲ್ಲಿ ಬರುವ ಸ್ತ್ರೀ ಪುರುಷರು ಸ್ವಯಂದೀಪ 
ಕತೆಯ ರವಿಯರು, ಪ್ರತಿಫಲಿಸುವ ಶಶಿಯರು, ಒಬ್ಬರ 
ನ್ನೊಬ್ಬರು ಮುಖಾಮುಖಿಯಾಗಲಾರದವರು. ಇಲ್ಲಿ 
ಸಹಜವಾಗಿ ಅರಳ ಬೇಕಿದ್ದ ಸ್ತ್ರೀ ಪುರುಷ ಸಂಬಂಧಗಳು 
ಅರ್ಥಮೂಲವಾದ ಸವರಾಜದ ಅಪೇಕ್ಷೆಗಳಿಂದ, ಸಂಪ್ರದಾ 
ಯದ ಬಿಗಿ ಬಂಧನಗಳಿಂದ, ಅರ್ಥಕಳೆದುಕೊಂಡ 


`ಕೌಟುಂಬಿಕ ಶ್ರದ್ಧೆಗಳಿಂದ ಮುರುಟುತ್ತವೆ. 


"ತಂದೆ'ಯ ಸಾವಿನಿಂದ ಎಂ. ಎಸ್ಸಿಗೆ ಸೀಟು ಸಿಕ್ಕರೂ 
ಓದಲಾರದೆ ಉಳಿದ "ಸಾವಿನತ್ತ ಬಂದು ಹೆಜ್ಜೆ*ಯ 
ಸುಧಾ ತನ್ನ ಉದ್ಯೋಗ ಇತ್ಯಾದಿ ಕಾರಣಗಳಿಂದ 
ಪ್ರೀತಿಸಿದ ವಕಾವನ ಮಗಳನ್ನು ಮದುವೆಯಾಗಲಾರದೆ 
ಸಾವನ್ನು ಮೋಹಿಸುತ್ತ ಸುಧಾಳ ಸಾವು ತಂದಿತ್ತ 
ಅನುಭವಗಳಿಂದ ಬದಲಾಗಿ ಬದುಕನ್ನು ಮತ್ತೆ ಒಲಿ.. 
ಯುವ ರವಿ, ತಾನು ತನ್ನ ಭಾವೀ ಪಶಿಯೆಂದುಕೊಂಡ 
ಮಾವನ ಮಗನಿಗಿಂತ ಬೆಳವಣಿಗೆಯ ದಾರಿಯಲ್ಲಿ ಬಹು 
ದೂರ ನಡೆಡೆನೆಂದು ಅರಿವಾದಾಗ ಅವನನ್ನು ತ್ಮಜಿಸುವ 


"ಏನೊಂದೂ ಆಗದವರು' ಕತೆಯ ಶಶಿ, ತನ್ನ ಅಪೂರ್ಣತೆ' 
ಗಳಿಂದ ಕುಟುಂಬದ ಒತ್ತಡಗಳಿಂದ ತನ್ನನ್ನು ಒಲಿದ . 


ಸಹಚರಿಯನ್ನು ಅಗಲಬೇಕಾದ "ನೀವು ಕಾಣದ ನಾಳೆ 
ಗಳಲ್ಲಿ' ಕತೆಯ ನಾಯಕ ರವಿ ಇವರೆಲ್ಲ ಈ ವಿಷಯ 


ಸವಕಾಜಕ್ಕೆ ಹೊಂದಿಕೊಳ್ಳಲೂ ಆರದೆ, ಅದನ್ನು 


ಬದಲಾಯಿಸಲೂ ಆರದೆ ವಿಲಿವಿಲಿ ಒದ್ದಾಡುವ ಟಿಪಿಕಲ್‌ , 


ವಾಾದರಿಗಳಂ, ಸಹಜತೆಗೋಸ್ಕರ ಉಸಿರು ಕಟ್ಟಿದಂತೆ 
ಚಡಪಡಿಸುವರು. 


ಈ ಸ್ಥಿತಿಗೆ ಬದಲಾದ ಬದಂಕಿನ ಮೌಲ್ಯಗಳು 
ಕೊಡುತ್ತಾ ಹೋಗುವ ಉತ್ತರ ಸಹ ' ಈ. ಕತೆಗಳ 


ಮೂಲಕವೇ ಚಿತ್ರಿತವಾಗಿದೆ. 


“ಹೊಸಹುಟ್ಟು ಕತೆಯಲ್ಲಿ "ಹುಚ್ಚುಹುಡುಗಿ ನಮ್ಮ 
ದಾನ ಸೂರ್ಯವಂಶ ಚಂದ್ರವಂಶ... 
ದರೆ ದತ್ತು ತೆಗೆದುಕೊಳ್ಳೋಣ ತಾಯ್ತನ ಹೆರುವ 
ಹೇರುವ ಕ್ರಿಯೆಯಲ್ಲಿ ಅಡಗಿಲ್ಲ' ಎಂದು ನಾಯಕಿಗೆ 
ಒತ್ತಾಸೆಯಾಗುವ ಮುಕ್ತ ಚಿಂತನೆಯ ಗಂಡ, ಸೃಷ್ಟಿ 
ಕ್ರಿಯೆಯ ವೇದನೆಗಳು ಪ್ರಸವ ತಾಯ್ತನದ ವೇದಕೆ- 


ಆನಂದಗಳಿಗಿಂತ ಕಡಿಮೆಯದೇನಲ್ಲ, ಸಂತಾನವು ಜೀವ... 
ನದ ಪರಮ ಸಾರ್ಥಕ್ಯವಲ್ಲ ಎಂಬುದನ್ನು ಕಂಡಂ 


ಕೊಳ್ಳು ವ ಕಲಾವಿದೆ ಹೆಂಡತಿ. 


ಅಚಲ 13 


ಮಗು ಬೇಕೆನಿಸಿ 


| 


ತಾನೇ ಕಟ್ಟಿಕೊಂಡ ಸುರಕ್ಷಿತತೆಯ ಅವಲಂಬಿ ತನದ 
ಕೋಟೆಯಿಂದ ಹೊರಬಂದು ಸ್ವಾಭಿವಕಾನದ ಬದುಕನ್ನು 
ಬಾಳಲೇಬೇಕಾಗಿ ಬಂದಾಗ ಸಾ ಿಭಿಮಾನದ ಆರಿಸಿ 
ಕೊಳ್ಳುವ “ಕಪ್ಪು ಮೋಡ ಬೆಳ್ಳಿ ಅಂಚಿನ ನಾಯಕಿ” 
ಇವರೆಲ್ಲ ತಮ್ಮ ಮಿತಿಗಳಲ್ಲೇ ಈ ಸೀಮಿತದ ಬದುಕು 
ಒಡ್ಡುವ ಸವಾಲುಗಳಿಗೆ ಉತ್ತರವನ್ನು ಹುಡುಕುವವರು. 


ಬದುಕನ್ನು ಸ ನಿಕಷಕ್ಕೆ ಒಡ್ಡಿದಾಗ 
ಹೊಸ ತತ್ವಗಳು ಹುಟ್ಟುತ್ತ "ಇದು ಕಥೆಯಲ್ಲ. 
ಸಿನಿಮಾ ಅಲ್ಲ. ENE ್ಬ ಗ ಖಳನಾಯಕಿಯಲ್ಲ 
ಪತ್ನಿ ಯ ಪಾತಿವ್ರ ತೃದ ಅಖಂಡ ಜಯವಾಗಬೇಕಿಲ್ಲ. ಖಾ 
ಎಂಬ ಗೆಳತಿಯ ಸೇ "ಬಿಡು ಅವನನ್ನು ಅವನ 
ಬದುಕಿಗೆ, ಅದರೊಡನೆಯ ಪಾಪ ಪುಣ್ಯಗಳಲ್ಲಿ ತಕ್ಕಡಿಗೆ, 
ಒಪ್ಪು ತಪ್ಪುಗಳ ಇತ್ಯರ್ಥಕ್ಕೆ, ಪ್ರೀತಿ ಪ್ರೇಮಗಳ 
ಹೆಣಗಾಟಕ್ಕೆ' ಎಂಬ ನಾಯಕಿಯ ಚಿಂತನ ಇದಕ್ಕೊಂದು 
ಸಾಕ್ಷ. 


ಸಂಕಲನದ ಎಲ್ಲ ಕತೆಗಳಿಗೆ ಕಳಸವಿಟ್ಟಂತಿರುವುದ್ಧ 
"ಮತ್ತೆ ಬರೆದ ಕವಿತೆ' ಸ್ತ್ರೀ ಪುರುಷ ಸಂಬಂಧಗಳಲ್ಲಿರುವ 
ವಿಷಮತೆ, ಕೃತಕ ದಮನ ನೀತಿಗಳಿಂದ ಸ್ತ್ರೀ ಯಾವ ರೀತಿ 
: ಯಲ್ಲಿ ನರಳುವಳೊ ಅದೇ ರೀತಿಯಲ್ಲಿ ಪುರುಷನ ಬದುಕು 
ಸಹ ವಿಷಮತೆಗೆ ಗುರಿಯಾಗಿದೆ. ಇದರಿಂದ ಮುಕ್ತಿ 
ಪಡೆವ ದಾರಿ ಸಹಜತೆಯಲ್ಲಿದೆ ಎಂಬ ಕಾಣ್ಮೆ ಈ ಕಥೆ 
ಯಲ್ಲಿ ದರ್ಶನವಾಗಿ ಅರಳಿದೆ. ವಿದ್ಯಾಭ್ಯಾಸ, ಸಂಶೋ. 
ಧಸೆ, ಉದ್ಯೋಗ, ಆರ್ಥಿಕ ಸಾ ತಂತ್ರ, ಪ್ರವಾಸ, 
ಹೊರ ಜಗತ್ತಿಗೆ ತೆರೆದುಕೊಳ್ಳುವಿಕೆ ಇದೆಲ್ಲ ಇದ್ದರೂ 
ತನ್ನ ಬಾಲ್ಕದ ನೆನಪುಗಳಿಂದ ಹೊರಬರಲಾರದ ಡಾ॥ 
ಅನು ಈ ಕತೆಯ ನಾಯಕಿ, ಪ್ರಯೋಗಾಲಯದಲ್ಲಿ 
ನೀರನ್ನು ಕಟ್ಟೆ ಬಂಧಿಸಿ ಲೆಕ್ಕ ಹಾಕಿಬಿಡುವಳು. ಒಂದು 
ವಿಚಾರಗೋಷ್ಠಿಯಲ್ಲಿ ಪ್ರಬಂಧ ಮಂಡಿಸಲು ಬಂದಾಗ 


"ಆಳದ ಕಣಿವೆ ಹಾದಿಯ ನಡುವೆ ಜುಳು ಜುಳನೆ ಹರಿದು: 
ಹಾಯ್ದು ನೂರಾರು ken ರಖರಿಗಳು, ಬಿಸಿಲಿನ 
ಪ್ರಥಮ ಸ್ಪರ್ಶಕ್ಕೆ ಮೈ ಅರಳಿ ನಿಂತ ಬಣ್ಣ ಬಣ್ಣದ 
ಹೂಗಳು... ರಾತ್ರಿ Ke ಕತ್ತಲಲ್ಲಿ ದುಃಸ ಪ್ಪ ವಾಗಿ 
ಕಾಡಿದ ಅಪರಿಚಿತ ನಗರಿ ಮುಂಜ ಸಾನೆಯ ಹೊಂಗರಣದಲ್ಲಿ 
ಫಳಫಳ ಹೊಳೆಯುವುದನ್ನು ಅನಂಭವಿಸಿ ಬಾಲ್ಯದಲ್ಲಿ 
ಅಪ್ಪ ಹೇರಿದ ಗಂಭೀರತೆಯು ಶಿಲುಜಿಯೆಂದು ಬಂಧನ 
ವೆಂದು ಅರಿಯುತ್ತಾಳೆ, "ಡಿಂಪಲ್ಲನ್ನೋ ಜೂಲಿಯನ್ನೋ 
ಪ್ರೀತಿಸುವ ಬದಲು ಪಂಡರೀಬಾಯನ್ನೇ ಗಟ್ಟಿಯಾಗಿ 
ಲವ್‌ ಮಾಡಿಬಿಟ್ಟೆ' ಎಂದು ತನ್ನನ್ನು ತಾನೇ ಗೇಲಿ 
ವಣಾಡಿಕೊಂಡು ಗಹಗಹಿಸುವ ಗೆಳೆಯನ ಸಾಹಚರ್ಯದಲ್ಲಿ 
"ಜಗತ್ತಿನ ಅರ್ಧ ಜನರಿಂದ ನಾ ದೂರವಿದ್ದೆ, ಅವರು 
ಗಂಡಸರು ಎಂಬ ಕಾರಣಕ್ಕಾಗಿ ಗಂಡು ಹೆಣ್ಣಿ ನ ಸಂಬಂಧದ 
ನೂರಾರು ಸಾಧ್ಯತೆಗಳಲ್ಲಿ ಅಪ್ಪ ನನಗೆ ಮನವರಿಕೆ 


ಮಾಡಿದ್ದು ಒಂದನ್ನೇ” ಎಂಬುದನ್ನು ಅರಿಯುತ್ತಾಳೆ, 
ಕಣಿವೆಯಲ್ಲಿನ ಅಕೃತಕ ಪ್ರೀತಿಯನ್ನು, ಬೆನ ಕ್ಲಿ ಬಾಗಿಸದೇ 
ನಿಂತ ಪೈನ್‌ ವೃಕ್ಷಗಳ ನಿಲುವನ್ನು, ಕಣಿವೆಯ ಸ ಸಾಧ್ಯತೆ 


ಗಳನ್ನು ಬೆಂಗಳೂರಿಗೂ ಕೊಂಡೊಯ್ಯು ಪ ಆಸೆ ಹೊತ್ತು 
ಮರಳುತ್ತಾಳೆ. 


ಈ ಕಥೆ ನೇಮಿಯವರ ಕತೆಗಾರಿಕೆಯ ಒಂದು 
ಮಹತ್ವದ ತಿರುವು. ಇಲ್ಲಿಯವರೆಗೆ ಸ್ವಯಂಂದೀಪಕಿತೆಯ 
ರವಿಯರ, ಪ್ರತಿಫಲಿಸುವ ಶಶಿಯರ ಹೋರಾಟದ ಕತೆ 
ಬರೆದಿರುವ, ಮುಗಿಲು ಮುಟ್ಟಿದ ದಿಟ್ಟೆಯರ ಬಗ್ಗೆ 
ಬರೆಯಬಲ್ಲ ನೇಮಿಚಂದ್ರ ಇನ್ನು ಮುಂದೆ ವಿವೇಕ. 
ವಿಶ್ವಾಸ, ಪ್ರೇಮಾ, ಭಾನುಮತಿಯರ ಕತೆಗಳ ಅನಂತ 


ಸಾಧ್ಯತೆಗಳನ್ನು ಅವರೋಕಿಸಬೇಕಿದೆ. ಮತ್ತೆ ಬರೆದ 
ಕವಿತೆ ಈ ದಿಕ್ಕಿ ನತ್ತ ಲೇಖಕಿ ಇಟ್ಟಿ ರುವ ಮಹತ ದ 
ಹೆಜ್ಜೆ. ತ 9. 


ಜ್ಞಾನಪೀಠ ಪುರಸ್ಕಾರ ಪಡೆದ ಮೊಟ್ಟ ಮೊದಲ 
ಮಹಿಳೆ ಬೆಂಗಾಲಿ ಲೇಖಕಿ ಆಶಾಪೂರ್ಣ ದೇವಿ. ಶಕೆ 
1964ರಲ್ಲಿ. ರಚಿಸಿದ "ಪ್ರಥಮ ಪ್ರತಿಶ್ರುತಿ' ಎಂಬ 
ಕಾದಂಬರಿಗೆ, 1976ರಲ್ಲಿ ಜ್ಞಾನಪೀಠ ಪುರಸ್ಕಾರ 
ದೊರೆಯಿತು. 1909ರಲ್ಲಿ ಜನಿಸಿದ ಈಕೆ ಸುಮಾರು 
180 ಕೃತಿಗಳನ್ನೂ ರಚಿಸಿದ್ದಾರೆ. 


14 ಅಚಲ 


[ ಭಾರತದಲ್ಲಿ ನ್ಯಾಯಶಾಸ್ತ್ರದಲ್ಲಿ ಪದವೀಧರಳಾದ 
ಮೊಟ್ಟ ಮೊದಲ ಮಹಿಳೆ ಕಾರ್ನಾಲಿಯ ಸೊರಬ್ಬಿ 
ಎಂಬಾಕೆ, 1894ರಲ್ಲಿ ಪದವೀಧರಳಾದ ಈಕಗೆ, 1923 
ರವರೆಗೂ ವಕಾಲತ್ತು ನಡೆಸಲು ಅನುಮತಿ ಇರಲಿಲ್ಲ, 
1916ರಲ್ಲಿ ಎರಡನೇ ಮಹಿಳೆ ಪದವೀಧರಳಾದಳು. 


[ವರದಿ] 


ಅಂಗಳದಿಂದ ಬೀದಿಗಿಳಿದ ಮಹಿಳೆಯರು 


ಬೀದರ್‌ನಿಂದ ಮಂಗಳೂರಿನವರೆಗೆ ರಾಜ್ಯದ ಮೂಲೆ 
ಮೂಲೆಗಳಿಂದ ಮಹಿಳೆಯರು ಕೇಂದ್ರ ಸರ್ಕಾರದ 
ಕಾದ ನೀತಿಯ ಎರುದ್ದ ದೀರ್ಫ ಹೋರಾಟ 
ಡೆಸುವುದನ್ನು ಘೋಷಿಸಲು ದೂರದ ಮೈಸೂರಿಗೆ 
ಭತ ಸಂಘಟನಕಾರರು ಮಳೆಯಿಂದ ಮೆರವಣಿಗೆ 
ಬೇಡವೆಂದು ಘೋಷಿಸಿದರೂ ಪ್ರತಿನಿಧಿಗಳ ಹಟದಿಂದ 
ಮೆರವಣಿಗೆ ನಡೆದುಬಿಟ್ಟಿತು. ಹಾಗೂ ಮಳೆಯಲ್ಲೇ 
ಎರಡು ಗಂಟೆಗಳ ಭಾರಿ ಬಹಿರಂಗ ಸಭೆ ನಡೆಯಿತು. 
—— 
“ಸುರಿಯುತ್ತಿ ದ್ದ ಮಳೆ, ಚಳಿಯ ವಾತಾವರಣ, 
ರಸ್ತೆಯಲ್ಲಿ ಹರಿಯುತ್ತಿದ್ದ ನೀರು, ಇದ್ಯಾವುದನ್ನೂ 
ಲೆಕ್ಕಿಸದೆ ಬೀದಿಗಿಳಿದ ಮಹಿಳೆಯರ ಭಾರಿ ಪ್ರವಾಹ”. 
ಕರ್ನಾಟಕ ರಾಜ್ಯ ಆಂಗನವಾಡಿ ಕಾರ್ಯಕರ್ತೆಯರು, 
ಸಹಾಯಕಿಯರು ಭಾಗವಹಿಸಿದ್ದ 3ನೇರಾಜ್ಯ ಸಮ್ಮೇಳನವು 
ಆಗಸ್ಟ್‌ 22ರಂದು ಅರಮನೆ ನಗರವಾದ ಮೆ ಸೂರಿನಲ್ಲಿ 
ಉದ್ದಾ.ಟನೆಗೊಂಡಾಗ ಕಂಡುಬಂದ ದ ೈಶ್ಯವಿದಂ. 


ಹಿರಿಯ ಕಾರ್ಮಿಕ ನಾಯಕ ಎಐಟಿಯುಸಿಯ ಅಖಿಲ 
ಭಾರತ ಅಧ್ಯಕ್ಷರಾದ ಎಂ. ಎಸ್‌. ಕೃಷ್ಣನ್‌ ಸಮ್ಮೇಳನ 
ವನ್ನು ಉದ್ಭಾಟಿಸಿ ವಕಾತನಾಡಿ ಇದೊಂದು ಐತಿಹಾಸಿಕ 
ಘಟನೆಯೆಂದು ಬಣ್ಣಿಸಿ, ಎಐಟಿಯುಸಿಯ ಪೂರ್ಣ 
ಬೆಂಬಲ ಘೋಷಿಸಿ, , ದುಡಿಯುವ ಜನರು ದೇಶದ 


ಸ್ವಾತಂತ್ರ್ಯ, ಸ್ವಾವಲಂಬನೆಗೆ, ಮುಂದಾಗಬೇಕೆಂದು 
ಕರೆಯಿತ್ತರು. 
ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಪ್ಲಾ ಪ್ರಾಧ್ಯಾಪಕಿ 


ಹಾಗೂ ಕರ್ನಾಟಕ ರಾಜ್ಯ ಮಹಿಳು ಸಂಘ (ಎಸ್‌.ಎಫ್‌. 
ಡಬ್ಲ್ಲ್ಯು.)ದ ಅಧ್ಯಕ್ಷೆ ಶ್ರೀಮತಿ ಮಲ್ಲಿಕಾ ಘಂಟಿಯವರು 
ಮಾತನಾಡಿ ಮಹಿಳಾ ಅಂಗನವಾಡಿ ಸಂಘಟನೆಗಳು 
ಕೇವಲ ಆರ್ಥಿಕ ಬೇಡಿಕೆಗಳಿಗಾಗಿ ಹೋರಾಟ ನಡೆಸುವು 
ದರ ಜೊತೆಗೆ ಮಹಿಳೆಯರ ಸಾವಕಾಜಿಕ ಸ್ಥಾನಮಾನ 
ಹಾಗೂ ಸಮಾನತೆಗಾಗಿ ಹೋರಾಟ ನಡೆಸುವುದು 
ಅನಿವಾರ್ಯವೆಂದು ತಿಳಿಸಿದರಂ, 


ಶಿವಮೊಗ್ಗ ಜಿಲ್ಲೆಯ ಸಾಕ್ಷರತಾ ಚಳುವಳಿಯ 
ಕಾರ್ಯದರ್ಶಿ ಡಾ|! ರಾಜನಾಯ್ಕರವರು, ಕೊಳೆತು 
ನಾರುತ್ತಿರುವ ಸಾವರಾಜಿಕ ವ್ಯ ವಸ್ಕೆಯ ಬದಲಾವಣೆ 
ಮಹಿಳಾ ಹೋರಾಟದಿಂದ ಮಾತ್ತ್‌ವೇ ಸಾಧ್ಯವೆಂದು 
ಹೇಳಿದರು. ಸಭೆಯ ಅಧ್ಯಕ್ಷತೆಯನ್ನು ೬ 4 
ಮುಖಂಡ ಹಾಗೂ ವಣಜಿ ಶಾಸಕ ವೇದಾಂತ ಹೆಮ್ಮಿಗೆ 
ಅವರು ವಹಿಸಿದ್ದರು. 


ಒಪ್ಪಂದಗಳ ಜಾರಿಗಾಗಿ ಒತ್ತಾಯಿಸಿ ನಿರ್ಣಯ 
ಮಂಡಿಸಿ ವಾತನಾಡಿದ ಫೆಡರೇಷನ್‌ ಪ್ರಧಾನ ಕಾರ್ಯ 
ದರ್ಶಿ ಎಸ್‌. ಎಲ್‌. ರಾಧಾ ಸುಂದರೇಶ್‌ ಕಾನೂನು: 
ಒಪ್ಪಂದಗಳನ್ನು ಜಾರಿಗೆ ತರುವ ಮೂಲಕ “ವಠಾದರಿ 
ಮಾಲಿಕ'ನಾಗಬೇಕಾದ ಸರ್ಕಾರ ಕಾನೊನು ಉಲ್ಲಂಘಿಸಿ 
ಶೋಷಣೆ ವರಾಡುವ ಮೂಲಕ "ಕಾನೂನು ಮುರಿಯುವ 
ಮಾದರಿ ಮಾಲಿಕ'ನಾಗಿದೆಯೆಂನು ವಿವರಿಸಿ ಈ ಬಗ್ಗೆ 
ಕ್ರಮ ಕೈ ಗೊಳ್ಳ ದಿದ್ದರೆ ವಿಧಾನಸಭೆಯ ಚಳಿಗಾಲದ 
ಅಧಿವೇಶನ ನಡೆಯದಂತೆ ವಕಾಡಲಾಗುವ್ರದೆಂದಂ ಎಚ್ಚರಿ. 
ಸಿದರು. 


ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದ ಮಹಿಳೆಯರ 
ಮೆರವಣಿಗೆಯಿಂದ ಇ. ಪ್ರಮುಖ ವ ೈತ್ತ್ವಗಳಲ್ಲಿ ಅರ್ಧ 
ಗಂಟೆಗಳಕಾಲ ಸಂಚಾರ ಅಸ _ವೃಸ್ತವಾಗಿತ್ತು. ರಾಜ್ಯದ 
ವಿವಿಧ ಜಿಲ್ಲೆಗಳಿಂದ ಆಯ್ದ ಪ್ರತಿನಿಧಿಗಳು ದಿನಾಂಕ 
ಆಗಸ್‌ 23ರಂದು 10 ಗಂಟೆಗಳಿಗೂ ಹೆಚ್ಚು ಕಾಲ 
ಸಂಘಟನೆಯ ವಿವಿಧ ವಿಚಾರಗಳ ಬಗ್ಗೆ ದೀರ್ಫಚರ್ಚಿ 
ನಡೆಸಿ ಬಲಪಡಿಸುವ ಹಾಗೂ ಹೋರಾಟಗಳನ್ನು ತೀವ್ರ 
ಗೊಳಿಸುವ ನಿರ್ಧಾರ ಕೈಗೊಂಡರು. 


ಮೈಸೂರು ವಿಶ್ವ Sa ಪ್ರಾಧ್ಯಾಪಕಿ 
ಶ್ರೀಮತಿ ವಿಜಯಾದಬ್ಬೆ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕೃಷ್ಣರಾವ್‌, 
ಕಾಂ. ಸಿ . ವೆಂಕಟರಾಮು, ಕಾಂ. ಆನಂತ ಸ ಸುಬ್ಬ ರಾವ್‌ 
ಅಪರುಗಳು ಅಂಗನವಾಡಿ ನೌಕರರ ಸಮಸ್ಯೆಗಳ "ಬೇಡಿಕೆ 
ಗಳ ಬಗ್ಗೆ "ಯೂ, ರಾಷ್ಟ್ರಿ ಯ ಸಮಸ್ಯೆಗಳ ಬಗ್ಗೆ ಯಣ 
ಚರ್ಚಿಸಿದರು. ರಾಧಾ" 


ಅಚಲ 15 


ಧರ್ಮಾಂಧತೆ ಮತ್ತು ಮಹಿಳೆ: 


ಕಳೆದ ಹಲವು ವರ್ಷಗಳಿಂದ ದೇಶದಲ್ಲಿ ಹಬ್ಬುತ್ತಿರುವ 
ಕೋಮುವಾದ, ಹಿಂಸೆ, ದ್ವೇಷದ ವಾಶಾವರಣ-ಈ 
ಪರಿಸ್ಥಿತಿಯಲ್ಲಿ ಮಹಿಳೆಯರ ಮೇಲೆ ಅದರ ಪರಿಣಾಮ 
ಹಾಗೂ ಮಹಿಳೆಯರ ಜವಾಬ್ದಾರಿಗಳು... ಇವುಗಳ 
ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವಾಗಿ ಜನವಾದಿ 
ಮಹಿಳಾ ಸಂಘಟನೆಯ ಬೆಂಗಳೂರು ಜಿಲ್ಲಾ ಘಟಕವು 
-ವಿಚಾರ ಸಂಕಿರಣವೊಂದನ್ನು ಏರ್ಪಡಿಸಿತ್ತು. 


ಧರ್ಮಾಂಧತೆ ಮತ್ತು ಮಹಿಳೆ ವಿಚಾರ ಸಂಕಿರಣವನ್ನು 
'ಉದ್ಭಾ ಟಿಸಿದ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟ 
ನೆಯ ಉಪಾಧ್ಯಕ್ಷೆ ಹಾಗೂ ಹಿರಿಯ ಮಹಿಳಾ ನಾಯಕಿ 
ಶ್ರೀಮತಿ ಕನಕ ಮುಖರ್ಜಿಯವರು. "ಧವರ್ಕಾಂಥತೆ 
ಮತ್ತು ಮಹಿಳಾ ಚಳುವಳಿಯ ಸವಾಲುಗಳು? ವಿಷಯ 
ವನ್ನು ಕುರಿತು ವಕಾತನಾಡುತ್ತಾ, "ಕೇವಲ ಅರ್ಥ ಶತ- 
ಮಾನಗಳ ಹಿಂದೆ ಕೂಡಾ ಮಹಿಳೆಯರು ಪ್ರಜಾಸತ್ತಾತ್ಮಕ 
ಪ್ರಕ್ರಿಯೆಗಳಿಂದ ಚುನಾವಣೆಗಳಲ್ಲಿ ಭಾಗವಹಿಸುವ 
ಸಾಧ್ಯತೆಗಳಿರಲಿಲ್ಲ. ಆದರೆ ಇಂದಿಗೂ ಪರಿಸ್ಥಿತಿ ಹೆಚ್ಚು 
ಬಡಲಾಯಿಸಿಲ್ಲ. ಇಂದಿನ ಸವಕಾಜವನ್ನು ಹಿಂದಿನ 
ವಮೂಲಭೂತವಾದೀ ಯುಗಕ್ಕೆ ಕೊಂಡೊಯ್ಯುವ 
ಪ್ರಯತ್ನಗಳು ನಡೆಯುತ್ತಿವೆ. ಜನತೆಯನ್ನು ಜಾತ್ರಿ 
ಧರ್ಮ, ಭಾಷೆಗಳ, ಹೆಸರಿನಲ್ಲಿ ಒಡೆಯುವ ಪ್ರಯತ್ನ 
ಪಾತಿವ್ರತ್ಯ ಪರೀಕ್ಷೆಗೆ ಅಗ್ನಿ ಪ್ರವೇಶ ವಣಾಡಿಸಿದ 
ಸೀತೆಯ ಕಾಲಕ್ಕೆ ನಮ್ಮ ಮಹಿಳೆಯರನ್ನು ಕರೆದೊಯ್ಯ 
ವುದಂ ಸರಿಯೇ ? ಎಂದು ಪ್ರಶ್ನಿಸಿ, ಧವರ್ಕಾಂಧತೆ 
ಮತ್ತು ಮೂಲಭೊತವಾದಿತನದ ವಿರುದ್ಧ ಎಲ್ಲ ಕಟ್ಟು 
ಪಾಡುಗಳನ್ನು ಮುರಿದು ಬಂದು ಹೋರಾಡಬೇಕೆಂದು 
ಕರೆಯಿತ್ತರು. 


ಕೋಮು ಸೌಹಾರ್ದತಾ ವೇದಿಕೆಯ ಸಂಜಾಲಕಿ 
ಡಾ|: ವಿಜಯಾ ಪಠಾತನಾಡುತ್ತಾ, "ವಸಾಹತುಶಾಹಿ 
ಗಳು ಹಾಕಿಕೊಟ್ಟಿರುವ ರಾಜ್ಯಾಂಗ ನಮ್ಮಲ್ಲಿದೆ. ಈ 
ದೇಶದಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬೇರ್ಪಡಿ 
ಸುವುದು: ಅಷ್ಟು ಸುಲಭವಲ್ಲ. ದೇಶದಲ್ಲಿ ಎರಡು 
ರೀತಿಯ ಭಾವನೆಗಳಿವೆ ಒಂದು ಭಾರತೀಯ ನಾರಿಯ 
ಭಾವನೆ: ಮತ್ತೊಂಡು ಹಿಂದೂ ನಾರಿಯ ಭಾವನೆ, 
ಇದರಲ್ಲಿ ಮಾದರಿ ಯಾವುದಾಗಬೇಕೆಂದು ನೋಡಿದಾಗ 


16: ಅಚಲ 


ಕಾಳಿಯಾ ಸೀತೆಯೊ? ಎಂಬ ಸಮಸ್ಯೆ ಎದುರಾಗುತ್ತದೆ. 
ಕಾಳಿ ಹಿಂಸೆಯ ಪ್ರತೀಕಪಾದ್ದರಿಂದ ಸೀತೆಯೇ ಮಾದರಿ 
ಯಾಗಿ ಉಳಿಯುತ್ತಾಳೆ. 


ಕಳೆದ ಕೆಲವು ವರ್ಷಗಳಿಂದ ನಡೆದ ಗಲಭೆಯ ಸಂದರ್ಭ 
ಗಳಲ್ಲಿ ಮಹಿಳೆಯರು ಸುಡುವ ಕಾರ್ಯಕ್ಕೂ ಹೋಗಿ 
ದ್ಹಾರೆ. ಮಸೀದಿಯನ್ನು ಕೆಡವಲು ಹೋದ ಕರಸೇವಕ 
ರನ್ನು ಆರತಿ ಮಾಡಿ ಕಳಿಸಿದ್ದಾರೆ, ಧರ್ಮದ ಮಬ್ಬಿನಲ್ಲಿ 
ರುವ ಅಂತಹ ಮಹಿಳೆಯರ ವಂನಃಸ್ಥಿ ತಿಯನ್ನು ನಾವು 
ಅರ್ಥವರಾಡಿಕೊಳ್ಳಬೇಕು. ಇಂತಹ ಮಹಿಳೆಯರಲ್ಲಿ 
ವಸ್ತುಸ್ಥಿತಿಯ ಬಗ್ಗೆ ಜಾಗ್ರತಿಯನ್ನು ಮೂಡಿಸುವ ಕೆಲಸ 
ವನ್ನು ಮಹಿಳಾ ಸಂಘಟನೆಗಳು ಮಾಡಬೇಕು” ಎಂದರು. 


ಶ್ರೀಮತಿ ಅಲಿಯಕಾ ಕಾಸಿಂ ಮಾತನಾಡುತ್ತಾ ಮುಸ್ಲಿಂ 
ಮಹಿಳೆಗೆ ಪ್ರತ್ಕೇಕ`ಸಮಸ್ಯೆಗಳಿಲ್ಲ. ಮಂಸ್ಲಿಂ-ವಂಹಿಳೆಯ 
ರನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಿಕೊಳ್ಳಲಾಗುತ್ತದೆ. 
ಅಧಿಕಾರದ ಚುಕ್ಕಾಣಿ ಹಿಡಿದವರೆಲ್ಲರೂ ಅವರನ್ನು 
ತುಳಿದಿದ್ದಾರೆ. ಮೂಲಭೂತವಾದ. ಕೋಮುವಾದ 
ಗಳನ್ನು ಹಿಮ್ಮೆಟ್ಟಿಸಲು ಒಗ್ಗಟ್ಟಿನಿಂದ ಹೋರಾಟ ನಡೆಸ 
ಬೇಕಾ ಎಂದಂ ಹೇಳಿದರು. 


ವಿಚಾರ ಸಂಕಿರಣದ ಅಧ್ಯಕ್ಷತೆ ವಹಿಸಿದ್ದ ಜಾಗೃತಿ 
ಮಹಿಳಾ ಅಧ್ಯಯನ ಕೇಂದ್ರದ ಶ್ರೀಮತಿ ಕೆ. ಎಸ್‌. 
ವಿನೋದಾರವರು ವಂತ ಮತ್ತು ಧರ್ಮವನ್ನು ತಪ್ಪಾಗಿ 
ಅರ್ಥೈಸಲಾಗುತ್ತಿದೆ ಎಂದು ಹೇಳಿದರು. ಹಸಿದವರಿಗೆ 
ಅನ್ನ ಕೊಡುವುದು, ನೆಲೆ ಇಲ್ಲದವನಿಗೆ ನೆಲೆ ನೀಡುವುದು 
ಧರ್ಮವಾಗಿರುವಾಗ ಜಾತಿ, ಭಾಷೆಯ ಹೆಸರಿನಲ್ಲಿ ಜನ 
ರನ್ನು ಒಡೆಯುವುದು ಎಂದೂ ಧರ್ಮವೆನಿಸಿಕೊಳ್ಳುವು 
ದಿಲ್ಲ ಎಂಬ ಸಂದೇಶವನ್ನು ಜನತೆಗೆ ಮಹಿಳಾ ಸಂಘಟನೆ 
ಗಳು ನೀಡಬೇಕು ಎಂದು ಹೇಳಿದರು. 


ಪ್ರಾರಂಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ 
ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಕೆ. ಎಸ್‌. ವಿಮಲ 
ಪ್ರಸ್ತಾವನಾ ಭಾಷಣ ಮಾಡುತ್ತಾ ದೇಶವು ಇಂದು 
ಕವಲು ದಾರಿಯಲ್ಲಿರುವಾಗ ಮಹಿಳೆಯರು ವಹಿಸಬೇಕಾದ 
ಜವಾಬ್ದಾರಿಯುತ ಕರ್ತವ್ಯಗಳನ್ನು ಕುರಿತು ಮಾತನಾಡಿ 
ಹರು. ಕಾರ್ಯಕ್ರಮದ ನಿರ್ವಹಣೆಯನ್ನು ಕುವಕಾರಿ 
ಸಿಂಧೂರಾವ್‌ ನಡೆಸಿಕೊಟ್ಟರು, 

-ನಿಮಲ 


ಜನನ ನಿಯಂತ್ರಣಕ್ಕೆ ಹೊಸ ಔಷಧ 


-ಲತಾ 


ಮ್‌ NN 


“ತೊಟ್ಟಿಲನ್ನು ತೂಗುವ ಕೈಗಳು ವಿಶ್ವವನ್ನು ಆಳು- 

ವು? A _ಪುದುಂಟು. ಆದಾಗ್ಯೂ ಮಹಿಳೆ ತಾನು 
ಇಟ್‌ ಎಶ್ವದ ಭವಿಷ್ಯ ರೂಪಿಸುವಲ್ಲಿ ಅತಿ 
ಕಡಿಮೆ ಅಥವಾ ಯಾವ ಪಾತ್ರವನ್ನೂ ನಿರ್ವಹಿಸಲು 
ಅವಕಾಶ ಇಲ್ಲದಿರುವುದು ವ್ಯಂಗ್ಯವೇ ಸರಿ. 


ಮಹಿಳೆ ತನ್ನ ಕುಟುಂಬವನ್ನು ರೂಪಿಸಿಕೊಳ್ಳಲ ರಿ ತನ್ನ 
ಫಲವತ್ತ ತೆಯನ್ನು (ಬಸಿರನ್ನು) ಬ ಅಧಿಕಾರ 
ವನ್ನೂ ಪೆಡೆದಿಲ್ಲ ಎಂಬುದು ಮೇಲಿನ ಪಾಕ್ಕವನ್ನು 
ಸಮರ್ಥಸುತ್ತ ದೆ. ಮಹಿಳೆಗೆ ಹನಿ ನಿಯಂತ್ರಿ ಸುವ 
ಅಧಿಕಾರ ತಿರಸ್ಕರಿಸುವ ಮೂಲಕ ವಿ ಶ್ವ ಇಂದು ಎದುರಿಸು 

ತಿರುವ ಜನಸ ರಬೆ ಸಮಸ್ಯೆಗೆ ನೇರ” ಪರಿಹಾರ ಕಂಡು 
ಕೊಳ್ಳ ಬಹುದಾಗಿದ್ದ ಸಾಧ್ಯತೆಯನ್ನು ಕಡೆಗಣಿಸಲಾಗಿದೆ. 

ಮಹಿಳೆಗೆ ಆಯ್ಕೆ ಇದ್ದ ಲಿಯೂ ಬೇಡವಾದ ಬಸಿರನ್ನು 
ಕೊನೆಗಾಣಿಸಲು ಲಭ್ಯವಿರುವ ಎಲ್ಲಾ ವೈದ್ಯ ಕೀಯ 
ಕ್ರಮಗಳು ಅತೀ ತ್ರಾಸದಾಯಕವಾಗಿವೆ ಮತ್ತು 
ವಕಾನಸಿಕ ಹಿಂಸೆಯನ್ನು ನೀಡುತ್ತವೆ. 

ವಿಶ್ವ ಆರೋಗ್ಯದ ಸಂಸ್ಥೆಯ ಇತ್ತೀಚಿನ ಅಂದಾಜಿನ 
ಪ್ರಕಾರ ಪ ಪ್ರತಿ ವರ್ಷ ನಡೆಯುವ 50 ದಶಲಕ್ಷ ಗರ್ಭ 
ಪಾಠ (ಇದರಲ್ಲಿ ಶೇ, 50ರಷ್ಟು ಅಕ್ರಮವಾಗಿರುತ್ತ ವೆ) 
ಗಳಲ್ಲಿ ಶೇ. 3ರಷ್ಟು ಪ್ರಕರಣಗಳು ಸಾವಿನಲ್ಲಿ ಕೊನೆ 
ಗೊಳ್ಳು ತ್ತವೆ ಅಥವು ಈ ಸಂದರ್ಭದಲ್ಲಿ ಉಂಟಾದ 
ಗಾಯಗಳು ಬಂಜೆತನಕ್ಕೆ ದಾರಿ ಮಾಡಿಕೊಡುತ್ತವೆ. 


ಫ್ರಾನ್ಸ್‌ ನಲ್ಲಿ ಇತ್ತೀಚಿಗೆ ನಡೆಸಿದ ಸಂಶೋಧನೆ ನಂತರ 
'ಕೊನೆಗೂ ಈ ಸಮಸ್ಯೆಗೆ ಮೈಫೆಪ್ರೆ ಬಸ್ಟ್ರೋನ್‌ ವರಾತ್ರೆ 
ಮೂಲಕ ಪರಿಹಾರ ಕಂಡುಕೊಳ್ಳ ಲಾಗಿದೆ. "RU-486» 
ಎಂದು ಜನಪ್ರಿಯವಾಗಿರುವ ಪ್ರ ಜೆಸ್ಟಿರಾನ' ನಿರೋಧದ 
ಈ ಮಾತ್ರೆಯಿಂದ ಬಸಿರನ್ನು ನಿಯಂತ್ರಿಸಲು ಸಾಧ್ಯ 
ಪಾಗಿದೆ. 


RU-486 ಪ್ರಾಜೆಸ್ಟಿರಾನ್‌ ಹಾರ್ಮೋನಿಗೆ ವೈರಿ 
ಯಾಗಿದೆ. ಭ್ರೂಣವನ್ನು ಸ್ವೀಕರಿಸಲು ಮತ್ತು ನೆಲೆ 


ಗೊಳಿಸಿಕೊಳ್ಳಲು ಪ್ರಾಜೆಸ್ಟಿರಾನ್‌ ಗರ್ಭಕೋಶವನ್ನು 
ಸಿದ್ಧ ಪಡಿಸುತ್ತದೆ, ಜೊತೆಗೆ ಬಸಿರನ್ನು ಕಾಯಂ ಕೊಳ್ಳು 
ನ್ರಜೆಸ್ಟಿರಾನ್‌ ನಿರೋಧ" ಈ ಪ್ರಕ್ರಿಯೆಗೆ 
ವಿರುದ್ಧವಾಗಿ ಕಾರ್ಯ ನಿರ್ವ ಹಿಸುತ್ತದೆ. RU-486 
ನ್ರಿಜೆಸ್ಟಿರಾನ್‌ ಕಾರ್ಯವನ್ನು ತಡೆಯುತ್ತದೆ. ಈ 
ಮೂಲಕ ರಕ್ತದಲ್ಲಿ ಪ್ರಾಜೆಸ್ಸಿರಾನ್‌ ಮಟ್ಟ ಸ್ಲಿ ವನ್ನು ಇಳಿಸಿ 
ಭ್ರೂಣವು ಗರ್ಭಾಶಯದಲ್ಲಿ ನೆಲೆಸದಂತೆ ವಣಾಡುತ್ತದೆ. 


ವಿಶ್ವ ಅರೋಗ್ಯ ಸಂಸ್ಥೆಯ ಅಣತಿ ಮೇರೆಗೆ 
"೩10 486ನ್ನು ದೇಶೀಯವಾಗಿ ತಯಾರಿಸುವ ತಂತ್ರ 
ಜ್ಞಾ ನ ಅಭಿವೃದ್ಧಿ ಪಡಿಸಲು ಹೆ ದರಾಬಾದ್‌ ಮಾಡಿಸಿ 
ಭಾರತೀಯ ರಾಸಾಯನಿಕ ತಂತ್ರಜ್ಞಾನ ಸಂಸ್ಥೆಯು 
(ಐಐಸಿಟಿ) ಇತ್ತೀಚಿಗೆ ಕಾರ್ಯವನ್ನು ಆರಂಭಿಸಿದೆ. 


ವಿಶ್ವ ಆರೋಗ್ಯ ಸಂಸ್ಥೆ ಸರಬರಾಜು ಮಾಡಿದ ನಮೂ 
ನೆಗಳೊಂದಿಗೆ ಭಾರತದ ವೈದ್ಯಕೀಯ ಸಂಶೋಧನಾ 
ಮಂಡಳಿಯು ಪ ಪ್ರಯೋಗಗಳನ್ನು ಕೈಗೊಂಡಿದೆ ಎನ್ನ 
ತ್ತಾರೆ ಐಐಸಿಟಿ ನಿರ್ದೇಶಕ ಡಾ| ಎ. ವಿ. ರಾಮರಾಂ. 


ಆದರೆ ಭಾರತೀಯ ಮಹಿಳೆಗೆ ವಿಶೇಷವಾಗಿ ಗಾ ಮೀಣ 
ಪ್ರದೇಶದ ಮಹಿಳೆಗೆ ಈ ಕ್ರಮ ಸರಿ ಹೊಂದುವುದೇ 
ಎಂಬುದರ ಕುರಿತಂತೆ ಮತ್ತಷ್ಟು ಅಧ್ಯಯನಗಳಂ 
ನಡೆಯಬೇಕಿವೆ. 


ಜನಸಂಖ್ಯೆ ಬೆಳವಣಿಗೆಯ ನಿಯಂತ ಶ್ರಣ ಇಂದು ಅಗತ್ಯ 
ವಾಗಿದ್ದ ಚೂ ಫಲವತ್ತತೆ (ಬಸಿರನ್ನು) ನಿಯಂತ್ರಿಸುವ 
ಹೂವ ನಿಖರವಾದ ಕ ಕ್ರಮವನ್ನು ಇನ್ನೂ ಗುರುತಿಸ 
ಲ. ಬಸಿರನ್ನು ನಿಯಂತ್ರಿಸುವ. ಸುರಕ್ಷತೆಯ ಕ್ರಮ 

ಆ ಈಗ ಅವಶ್ಯವೆನಿಸಿವೆ. 


ಈ ದಿಸೆಯಲ್ಲಿ ೫486 ಹೆಚ್ಚು ಉಪಯುಕ್ತ 
ವಾಗಿದೆ. RU-486 ಸುರಕ್ಷಿತ ಮತ್ತು ಗರ್ಭಪಾತಕ್ಕಿಂತ 


(19ನೇ ಪುಟ ನೋಡಿ) 


ಅಚಲ 17 


ಸಮಾನತೆಯ ಪರಿಕಲ್ಪನೆ 


_ಎಂ. ಎಸ್‌. ಗೋರೆ 


ಮಹಿಳಾ ಸವಕಾನತೆಯ ಬಗ್ಗೆ ಹೇಳುವಾಗ ನಾವು 
ಬಹಳಷ್ಟು ಸಲ ಮಹಿಳೆಯರಿಗೆ ದೊರೆಯಬೇಕಾದ ವಿವಿಧ 
ಹಕ್ಕುಗಳ ಬಗ್ಗೆ ವಕಾತನಾಡುತ್ತಿರುತ್ತೇವೆ. ಮಹಿಳೆಯ 
ರಿಗೆ ದೊರಕಬೇಕಾದ ನಾಗರಿಕ ಹಕ್ಕು, ಕಾನೂನಿನ ಹಕ್ಕು, 
ಆರ್ಥಿಕ ಹಕ್ಕು, ಆಸ್ತಿ ಹಕ್ಕು, ಉದ್ಯೋಗ, ವೇತನಗಳ 
ಹಕ್ಕುಗಳ ಹಾಗೆ ಸಾಮಾಜಿಕ ಸಮಾನತೆಯ ಬಗ್ಗೆಯೂ 
ನಾವು ಹೇಳುತ್ತಿರುತ್ತೇವೆ. ಆದರೆ ನಾಗರಿಕ, ಕಾನೂನು 
ಉದ್ಯೋಗ ಮಂಂತಾದ ಹಕ್ಕುಗಳ ಬೇಡಿಕೆಗಳ ಸ್ವರೂಪ 
ಬಹುಮಟ್ಟಿಗೆ ಖಚಿತವೂ, ನಿರ್ದಿಷ್ಟವೂ ಆದದ್ದು. 
ನ್ಯಾಯಾಂಗದ ಬಲದಿಂದ ಅವುಗಳನ್ನು ದೊರಕಿಸಿಕೊಡಲು 
ಸಾಧ್ಯ. ಉದಾಹರಣೆಗೆ ಪ:ತಚಲಾಯಿಸುವ ಹಕ್ಕು, 
ನಾಗರಿಕ ಮತ್ತು ವೈಧಾನಿಕ ಘಟಕಗಳಿಗೆ ಚುನಾಯಿತ 
ರಾಗುವ ಅವಕಾಶ, ತಂದೆ, ಗಂಡ ಆಥವಾ ಮತ್ತಿತರ 
ಕುಟುಂಬದ ಹಿರಿಯ ಪುರುಷನ ತೀರ್ಮಾನಗಳ ಅಧೀನ 
ವಲ್ಪದೆ, ಸ್ವತಂತ್ರ ವ್ಯಕ್ತಿಯಾಗಿ ಪರಿಗಣಿಸಲ್ಪಡುವ ಮತ್ತು 
ಸ್ವಂತವಾಗಿ ನಿರ್ಧಾರಗಳನ್ನು ಕೈಗೊಂಡು ಕಾರ್ಯ 
ನಿರ್ವಹಿಸುವ ಹಕ್ಕುಗಳನ್ನು ನಾವು ಪ್ರಸ್ತಾಪಿಸುತ್ತೇವೆ. 
ಅದೇರೀತಿ ಲಿಂಗಾಧಾರಿತ ಕಾರಣಗಳಿಗಾಗಿ ಮಹಿಳೆಯರ 
ದುಡಿಯುವ ಹಕ್ಕನ್ನು ಕಸಿಯದೆ ಇರಲೆಂದು, ಸವಕಾನ 
ದುಡಿಮೆಗೆ ಸಮಾನ ವೇತನವಿರಬೇಕೆಂದೂ, ಆಸ್ತಿಯ 
ಹಕ್ಕುದಾರಿಕೆ, ಉತ್ತರಾಧಿಕಾರಬೇಕೆಂದೂ, ಸಾಂಪ್ರ- 
ದಾಯಿಕವಾಗಿ ಮಹಿಳೆಗೇ ವಿಕಾಸಲೆನಿಸಿರುವ ಶಿಕ್ಷಕಿ. ನರ್ಸ್‌ 
ಗಳಂಥ ಉದ್ಯೋಗಗಳಿಗೇ ಸೀಮಿತವಾಗಿರದೆ, ಮಹಿಳೆ 
ಯರಿಗೆ ನಿಷಿದ್ಧವೆಂದು ಪರಿಗಣಿಸಲಾಗುವ ಸಶಸ್ತ್ರ ಸೈನ್ಯ, 
ಪೋಲೀಸುಪಡೆ, ವೈಮಾನಿಕದಳಗಳಂಥ ಉದ್ಮೋಗ 
ಕ್ಷೇತ್ರಗಳಿಗೆ ಪ್ರವೇಶಾವಕಾಶಬೇಕೆಂದೂ ನಾವು ಹೇಳುತ್ತಿ 
ರುಶ್ತೇವೆ. 


ಇಂಥ ಕಾನೂನು, ನಾಗರಿಕ ಹಾಗೂ ಆರ್ಥಿಕ ಹಕ್ಕು 
ಗಳು ಸಂವಿಧಾನದ ಮೂಲಕ ತಾತ್ವಿಕವಾಗಿಯಾದರೂ 
ನಮ್ಮ ಮಹಿಳೆಯರಿಗೆ ದೊರೆತೇ ಇವೆ. ಆದರೆ ಆಚರಣೆ 
ಯಲ್ಲಿ ಈ ಹಕ್ಕುಗಳನ್ನು ಎಷ್ಟರಮಟ್ಟಿಗೆ ಮಹಿಳೆಯರು 
ಚಲಾಯಿಸುತ್ತಾರೆ, ಆ ನೂಲಕ ಸಮಾನತೆಯನ್ನು ಗಳಿಸಿ 
ಕೊಳ್ಳಬಲ್ಲರು ಎಂಬುದು ಅವರ ವೃಯಕ್ತಿಕ ಮೌಲ್ಯದ 
ಚೌಕಟ್ಟುಗಳ ಮೇಲೆ ಅವಲಂಬಿಸಿರುತ್ತವೆ.. ತಮಗೆ ಲಭ್ಯ 
ವಿರುವ ಹಕ್ಕುಗಳನ್ನು ಉಪಯೋಗಿಸಿಕೊಳ್ಳಲು ಅವರೆಷ್ಟಾ 
18 ಅಚಲ 


ಸಿದ್ಧರು? ತಮ್ಮ ನಿಕಟ ಕುಟಂಂಬ, ಸಾವಕಾಜಿಕ ಸಂದರ್ಭ 
ಗಳಲ್ಲಿ ಯಾವರೀತಿ ಅವರು ಕ್ರಿಯಾನಿರತರು ಎಂಬ ಅಂಶ 
ಗಳೂ ಇಲ್ಲಿ ಮುಖ್ಯವಾಗಿ ಕೆಲಸಮಾಡುತ್ತವೆ. ಇಂಥ 
ಸಂದರ್ಭದಲ್ಲಿ ನ್ಯಾಯಾಂಗವು ಅವರಿಗೆ ಈ ಅವಕಾಶ 
ಗಳನ್ನು ಸೃಷ್ಟಿಸಿ, ಒದಗಿಸಿ ಕೊಡುವಲ್ಲಿ ಮುಖ್ಯಪಾತ್ರ 


ವಹಿಸುತ್ತದೆ. 


ಆದರೆ ಸಾವಕಾಜಿಕ ಸಮಾನತೆಯ ಬೇಡಿಕೆ ಹೀಗೆ 
ನಿರ್ದಿಷ್ಟವಲ್ಲ. ನ್ಯಾಯಾಂಗವೊಂದೇ ಅದನ್ನು ನಿರ್ಧರಿಸ 
ಬಲ್ಲ ಘಟಕವೂ ಅಲ್ಲ. ಶಿಕ್ಷಣ ಕೂಡಾ ಏಕಾಕಿಯಾಗಿ 
ಮಹಿಳಾ ಸವಕಾನತೆಯನ್ನು ಸಾಧಿಸಿಕೊಡಲಾರದಂ. 


ಮಹಿಳೆಯರು ತಮ್ಮ ಅತ್ಯುತ್ತಮ ಸಾಮರ್ಥ್ಯಗಳಿಸಿ 
ಬೆಳೆಯುವ ಕಡೆಗೆಸರ್ಕಾರ, ಸವರಾಜಗಳು ಏನು ಮಾಡ 
ಬೇಕಾಗಿದೆ ಎಂಬುದನ್ನು ಒಶ್ತಿಹೇಳುವ ಮೂಲಕ 
ಮಹಿಳಾ ಚಳವಳಿ ಇತರ ಎಲ್ಲ ಚಳವಳಿಗಳಂತೆಯೇ ಆರಂಭ 
ವಾಯಿತು. ತಾವು ಬದುಕುತ್ತಿರುವ ಸಂಕೀರ್ಣ ಸವಕಾಜದ 
ಒಳಗೆ, ಅದರೊಳಗಿಂದಲೇ ಹುಟ್ಟಿದ ಬೇಡಿಕೆಗಳನ್ನು 
ಸರ್ಕಾರದ ಮುಂದಿಡುವುದು ಸುಲಭವಿದೆ, ಆದರೆ 
ಸಾಮಾಜಿಕ ಸಮಾನತೆ ಎಂಬುದೂ ಅಸ್ಪಷ್ಟ ಹಾಗೂ 
ಸಂದಿಗೃತೆಗಳುಳ್ಳ ಪರಿಕಲ್ಲನೆಯಾಗಿದ್ದು ಪರಂಪರಾಗತ 
ಮೌಲ್ಯ ಚೌಕಟ್ಟುಗಳಡಿಯಲ್ಲಿ ಬದುಕುತ್ತಿರುವ ಸ್ತ್ರೀ... 
ಯರು ಮತ್ತು ಪುರುಷರಿಬ್ಬರಿಂದಲೂ ನ್ಯಾಯ ಬೇಡ 
ಬೇಕಾದ ವಿಚಿತ್ರ ಸಂದರ್ಭ ಇಲ್ಲಿದೆ. ಎದುರಾಳಿ 
ಯಾರೋ ಗೊತ್ತಾದ ಶತ್ರುವಲ್ಲ. ತಾವು ಬದುಕುತ್ತಿರುವ 
ಕುಟುಂಬ, ಸಮುದಾಯಗಳೊಳಗಡೆ, ತಾವು ಪಡೆದಿರುವ 
ಮಾನವೀಯ ಸಂಬಂಧಗಳ ಬಗ್ಗೆಯೇ ಇಲ್ಲಿ ಹೋರಾಟ 
ನಡೆದಿದೆ/ನಡೆಯುತ್ತಿದೆ/ನಡೆಯಬೇಕಾಗಿದೆ. 


ಕಳೆದ ೨೮ ನರ್ಷಗಳ ನಿರಂತರ ಪ್ರಕಟನೆ 
ಸಂಕ್ರಮಣ 


ಸಲಹೆ ; ಚಂಪಾ 
ರೂ. ೫೦. 
ಸಂಕ್ರಮಣ ಪ್ರಕಾಶನ ಧಾರವಾಡ ೫೮೦ ೦೦೧. 


(7ನೇ ಪುಟದಿಂದ) ಸ್‌ 
ಅಂಥ ಸಂದರ್ಭಗಳಲ್ಲಿ ಅನಾಥಯುವತಿಯರೆಂದು 
ಅತಿರೇಕದ ಸ್ವಾತಂತ್ರ್ಯ ವಹಿಸುವವರು, ದುರ್ಭಾವನೆ 
ಯಿಂದ ಹಣ ಕೊಡುವವರನ್ನು ಎದುರಿಸಬೇಕಾಗಂ 
ತ್ತಿತ್ತು. ಅಂಥ ಹಲವು ಸಂದರ್ಭಗಳಲ್ಲಿ ಅಂಥವರ 
ಮುಖಕ್ಕೆ ಹಣ ಎಸೆದು ಬಂದದ್ದೂ ಉಂಟು. ಇನ್ನು 
ಹೊರ ಸಮಾಜದ ಹೆಂಗಸರೂ ಗಂಡಸರೂ ತೋರು 
ತ್ತಿದ್ದ ಸಂಶಯ ಬುದ್ಧಿಗೂ ಕೊರತೆಯಿರಲಿಲ್ಲ. 
ಒಂದು ಪ್ರಕರಣ 1959ರಲ್ಲಿ "ವೀರಮಾತೆ'ಯಲ್ಲೂ 
ವರದಿಯಾಗಿ ಅದಕ್ಕೆ ಜನರು ಬಲವಾಗಿ ಪ್ರತಿಕ್ರಿಯಿಸಿ 
ದ್ವುದನ್ನು ವೆಂಕಮ್ಮ ನೆನೆಯುತ್ತಾರೆ. 


* ಸಹ ಸಂಪಾದಕಿಯಾಗಿ, ಹಲವಾರು ವೈಚಾರಿಕ 
ಪ್ರಬಂಧಗಳನ್ನು ವೀರಮಾತೆಯಲ್ಲಿ ಬರೆದಿರುವ 


ವೆಂಕಮ್ಮ ತಮ್ಮ ಬರಹಕ್ಕೆ ಪ್ರಭಾವ ಯಾರಿಂದ 
ಎಂದಾಗ ಸ್ವಾತಂತ್ರ್ಯ ಹೋರಾಟಗಾರ ಗೋವಿಂದ 
ರಾವ್‌ ಮಳಿಯೆ ಅವರ ತಮ್ಮ ಗೋಪಾಲಕೃಷ್ಣ. 
ರಾವ್‌ ಮಳೆಯೆ ಅವರನ್ನು ಸ್ಮರಿಸುತ್ತಾರೆ. 
ಗೋಪಾಲಕೃಷ್ಣರಾಯರು "ಕಲಿಯುಗ' ಎಂಬ ಪತ್ರಿಕೆ 
ಯನ್ನು ನಡೆಸುತ್ತಿದ್ದರು. 


ವನಿಶಾ ಸೇವಾ ಸವಕಾಜದಿಂದ ಮೊದಲು ಹೊರಡಿ 
ಸುತ್ತಿದ್ದ “ಪ್ರಗತಿ? ಎಂಬ ಕ್ಲೆ ಡೈ ಬರಹದ ಪತ್ರಿಕೆಗೂ 


With best compliments from : 


THE BEML EMPLOYEE'S 
CO-OP. HOUSING SOCIETY LTD. 


C. V. RAMAN NAGAR, BANGALORE-560 075 


President : 


M. CHANDRE GOWDA 


ಅವರು ಬರೆಯುತ್ತಿದ್ದರು. ಅವರ ಲೇಖನಗಳ 
ಉಪನ್ಯಾಸಗಳು, ಅವರ ಭಾವಪೂರ್ಣ ವಾಗ್ದರಿಗಳು 
ವೆಂಕಮ್ಮನವರನ್ನು ಪ್ರಭಾವಿಸಿ ಬರೆಯಲು ಪ್ರೇರಿ 
ಜತೆ * 


ಹವಾ ವಾಸಾ ತಂ 
(17ನೇ ಪುಟದಿಂದ) 


ಬೀರುವುದಿಲ್ಲ. 


“RU-486’ನ್ನು ಸ್ತನ ಕ್ಕಾನ್ಸ್‌ರ್‌ ಚಿಕಿತ್ಸೆಗಾಗಿಯೂ 
ಬಳಸಬಹುದಾಗಿದೆ. ಅಲ್ಲದೆ ಇತರ ಕೆಲವು ಸಂದರ್ಭಗಳ 
ಆಯಾ ಇದರ ಪ್ರಯೋಜನ ಪಡೆಯಬಹುದಾಗಿದೆ. 


ಮೈಫೆಪ್ರೆಸ್ಟೋನ್‌ನನ್ನು ಫ್ರಾನ್ಸ್‌ನಲ್ಲಿ 1980ರಲ್ಲಿ 
ತಯಾರಿಸಲಾಯಿತು. 1990ರಲ್ಲಿ ವಾಣಿಜ್ಯ ಉದ್ದೇಶ. 
ಗಳಿಗಾಗಿ ಇವನ್ನು ಮೈಫೆಜಿನ್‌ ಎಂಬ ಹೆಸರಿನಿಂದ : 
ಬಿಡುಗಡೆ ಮಾಡಲಾಯಿತು. ಬ್ರಿಟನ್‌ನಲ್ಲಿ 2 ಸಾವಿರಕೂ ಸ 
ಹೆಚ್ಚು ಮಹಿಳೆಯರ ಮೇಲೆ ವೈದ್ಯಕೀಯ ಪ್ರಯೋಗ 
ಗಳನ್ನು ನಡೆಸಿದ ತರುವಾಯ ಈ ಔಷಧವನ್ನು. 
ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲು ಅನುಮತಿ 
ನೀಡಲಾಯಿತು; 


00 099-414. 


01930793026 98816 11 3938694911 
180/91] 24೫ "61೨11 puz "290, KAeliA “JOY 


ಕಂಬನಿ 


ಕರ್ನಾಟಕದ ಕಾರ್ಮಿಕ ` ಹ ಮಹತ್ವದ ಸ್ಥಾನ ಪಡೆದ ಕಾರ್ಮಿಕ ನಾಯಕಿ 
ಮೇರಿ ದೇವಾಸಿಯಾ ಇನ್ನಿಲ್ಲ. ಸೆಪ್ಟೆಂಬರ್‌ 13ರಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದ 67 
ವರ್ಷ ವಯಸ್ಸಿನ ಸ ಆದರ್ಶ ಕಾರ್ಮಿಕ ನಾಯಕಿಯಾಗಿದ್ದರು: 


1950ರಲ್ಲಿ ಸೆಕ್ಟೆಟೇರಿಯಟ್‌ನಲ್ಲಿ ಕೆಲಸಕ್ಕೆ" ಸೇರಿದ ದೇವಾಸಿಯಾ, ರಾಜ್ಯ ಸರ್ಕಾರಿ ನೌಕರರ 


ಹಿತಕ್ಕಾಗಿ ಬಹುವಾಗಿ ದುಡಿದರು. ಅವರ ಕಾರ್ಮಿಕ ಸಂಘಟನೆಯ ಚಟುವಟಿಕೆಗಳಿಗಾಗಿ ಮೇ 
1965ರಲ್ಲಿ ಕೆಲಸದಿಂದ ವಜಾ ಆದರು. ಆದರೆ ಸುಪ್ರೀಂಕೊರ್ಟಿನ, ತೀರ್ಪು ಮೇರಿಯವರ ಪರವಾ 
ಗಿಯೇ ಬಂದಿತು. ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಸ್ಕಾಪಕಾಧ್ಯ ಕ್ಷೆಯಾದ ಮೇರಿ ದೇವಾಸಿಯಾ 
1960ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ರೂಪುಗೊಂಡ ಸರ್ಕಾರಿ ನೌಕರರ ಫೆಡರೇಷನ್‌ನ ಸ್ಥಾಪಕ 
ಸದಸ್ಯೆ, ಉಪಾಧ್ಯಕ್ಷೆಯೂ ಆಗಿದ್ದರು. 


ಅಗಲಿದ ಕಾರ್ಮಿಕ ನಾಯಕಿ ಮೇರಿ ದೇವಾಸಿಯಾಗೆ ಅಚಲ ತನ್ನ ಶ್ರದ್ಧಾ ೦ಜಲಿಯನ್ನು 
ಅರ್ಪಿಸುತ್ತದೆ. 


“03, 


; 0 uinjod asad 2೨.4311]2081 17 


೫0037 ೫೩೫/9/ಗ0% lye 1837288 


5[80100129/750478008 


18/68/90 7586೦೫೩ (೯) ೨೫೫ oN Soy 


